“ಜ್ಞಾನ ಸತ್ಯಾಗ್ರಹ" 
ಕಾರ್ಲ್‌ ಮಲಾಮುಡ್‌ ಅವರ ಸಿದ್ಧಪಡಿಸಿದ ಟಿಪ್ಪಣಿಗಳು 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ಏಪ್ರಿಲ್‌ 15, 2024 
ನಿಮ್ಮ ಆತ್ಮೀಯ ಸ್ವಾಗತಕ್ಕೆ ಧನ್ಯವಾದಗಳು, ಮತ್ತು ನಿಮ್ಮ ಸುಂದರವಾದ ಕ್ಯಾಂಪಸ್‌ಗೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ 
ಉಪಕುಲಪತಿ ಪರಶಿವಮೂರ್ತಿ ಮೂರ್ತಿ, ರಿಜಿಸ್ಟ್ರಾರ್‌ ವಿಜಯ ಪೂಣಚ್ಚ ತಂಬಂಡ ಮತ್ತು ಪ್ರೊಫೆಸರ್‌ ಶೈಲಜ ಹಿರೇಮಠ 
ಅವರಿಗೆ ತುಂಬಾ ಧನ್ಯವಾದಗಳು. ಕನ್ನಡ ವಿಶ್ವವಿದ್ಯಾನಿಲಯದೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕುವುದು ಒಂದು ಗೌರವ 


ಮತ್ತು ಸೌಭಾಗ್ಯ ಮತ್ತು ನಾನು ಸಹಕಾರದ ದೀರ್ಥ ಭವಿಷ್ಯವನ್ನು ಎದುರು ನೋಡುತ್ತಿದ್ದೇನೆ. 
ನನ್ನ ಗೆಳೆಯರೇ. ಶುಭೋದಯ. 


ನಾನು ಇಂದು ನಿಮ್ಮೊಂದಿಗೆ ಜ್ಞಾನ ಸತ್ಯಾಗ್ರಹದ ಬಗ್ಗೆ ಮತ್ತು ಅದು ನಮ್ಮ ಕಾಲಕ್ಕೆ ಏಕೆ ಅನಿವಾರ್ಯವಾಗಿದೆ ಎಂದು 
ಮಾತನಾಡಲು ಬಯಸುತ್ತೇನೆ, ಆದರೆ ಮೊದಲು ನಾನು ಇಂದು ನನ್ನೊಂದಿಗೆ ಇರುವ ನನ್ನ ಸ್ನೇಹಿತ ಮತ್ತು ಸಹೋದ್ಯೋಗಿ 
ಓಂಶಿವಪ್ರಕಾಶ್‌ ಅವರೊಂದಿಗೆ ಪ್ರಾರಂಭಿಸಿದ ಸರ್ವೆಂಟ್ಸ್‌ ಆಫ್‌ ನಾಲೆಡ್ಜ್‌ (servantsOfKnowledge / ಜ್ಞಾನದ ಸೇವಕರು) 
ಯೋಜನೆಯ ಬಗ್ಗೆ ಸ್ವಲ್ಪ ಮಾತನಾಡಲು ಬಯಸುತ್ತೇನೆ. ನಾವು ಸ್ಕ್ಯಾನರ್‌ಗಳು ಮತ್ತು ಎಲ್ಲರಿಗೂ ಜ್ಞಾನ ಲಭ್ಯವಾಗುವಂತೆ 


ಮಾಡುವ ಕೆಲಸ ಮಾಡುತ್ತೇವೆ. ಇದು ಲಾಭರಹಿತ ಮತ್ತು ವಾಣಿಜ್ಯೇತರ ಕೆಲಸ, ಇದು ಸಾರ್ವಜನಿಕ ಕೆಲಸ. 


ನನ್ನ ಇಡೀ ವೃತ್ತಿಜೀವನದಲ್ಲಿ ನಾನು ಮಾಹಿತಿ ವಿಮೋಚನೆಯ ವ್ಯಾಪಾರದಲ್ಲಿದ್ದೇನೆ. ಹಲವು ವರ್ಷಗಳ ಹಿಂದೆ, ನಾನು 
ನಿಯಮಿತವಾಗಿ ಭಾರತಕ್ಕೆ ಬರಲು ಪ್ರಾರಂಭಿಸಿದೆ. ಈ ವರ್ಷ ನಾನು ಭಾರತಕ್ಕೆ ಆರು ಬಾರಿ ಪ್ರವಾಸಗಳನ್ನು 


ಕೈಗೊಳ್ಳುತ್ತಿದ್ದೇನೆ. 


ಭಾರತ ಏಕೆ? ಎಂದು ನೀವು ಕೇಳಬಹುದು. ಏಕೆಂದರೆ ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ, ಸಾವಿರ ಭಾಷೆಗಳ 
ವಿಶಾಲ ದೇಶ, ಪ್ರಾಚೀನ ಇತಿಹಾಸ ಮತ್ತು ಅಪ್ರತಿಮ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವ ದೇಶ. ನನ್ನಂತೆ ಜ್ಞಾನದ 
ಪ್ರವೇಶವು (ಗಿ೦೮655 ₹೦ ಓ೧೦೫/1ಆ೦8॥6€) ಮಾನವ ಹಕ್ಕು ಎಂದು ನೀವು ನಂಬುವವರಾದರೆ, ಈ ಕನಸು ನಿಜವಾಗಲು 


ಪ್ರಾರಂಭವಾಗುವ ಏಕೈಕ ಸ್ಥಳ ಭಾರತ. ಆಕ್ಷನ್‌ ಇರುವಲ್ಲಿಗೆ ನೀನು ಬರಬೇಕು, ನನಗೆ ಅಂದರೆ ನೀನು ಭಾರತಕ್ಕೆ ಬರಬೇಕು. 


ನಾನು ಇಲ್ಲಿ ಏನು ಮಾಡುತ್ತೇನೆ, ಭಾರತದಲ್ಲಿ ನನ್ನ ಸಹೋದ್ಯೋಗಿಗಳು ಇಲ್ಲಿ ಏನು ಮಾಡುತ್ತಾರೆ ಎಂದು ಹೇಳುತ್ತೇನೆ. 
ಸರ್ವೆಂಟ್ಸ್‌ ಆಫ್‌ ನಾಲೆಡ್ಜ್‌ ಯೋಜನೆಯು ಇಂಡಿಯನ್‌ ಅಕಾಡೆಮಿ ಆಫ್‌ ಸೈನ್ಸಸ್‌ನಲ್ಲಿ ನಮ್ಮ ಮೊದಲ ಮನೆಯನ್ನು 
ಪಡೆದುಕೊಂಡಿತು. ನಾವು ಅವರ ಸಂಪನ್ಮೂಲಗಳನ್ನು ಮತ್ತು cಪಣ। ಲ್ಯಾಬ್‌ಗಳಿಂದಲೂ ಎರಡು ಸಾವಿರ ವೈಜ್ಞಾನಿಕ 
ಪುಸ್ತಕಗಳನ್ನು ಡಿಜಿಟಲೀಕರಣಗೊಳಿಸಲು ಒಪ್ಪಿಕೊಂಡೆವು. ಪ್ರತಿಯಾಗಿ, ಅವರು ನಮಗೆ ತಮ್ಮ ನೆಲಮಾಳಿಗೆಯಿಂದ ಕೆಲಸ 


ಮಾಡಲು ಅವಕಾಶ ಮಾಡಿಕೊಟ್ಟರು. 


ನಾವು ನಂತರ ಚೆನ್ನೈನಲ್ಲಿ ರಾಜಾ ಮುತ್ತಯ್ಯ ರಿಸರ್ಚ್‌ ಲೈಬ್ರರಿಯಲ್ಲಿ ಸ್ಕ್ಯಾನರ್‌ ಅನ್ನು ಇರಿಸಿದೆವು ಮತ್ತು ಸಾವಿರಾರು ತಮಿಳು 
ಪುಸ್ತಕಗಳನ್ನು ಸ್ಕ್ಯಾನ್‌ ಮಾಡಿದ್ದೇವೆ. ಬೆಂಗಳೂರಿನವರೇ ಆದ ಮೋಹನ್‌ದಾಸ್‌ ಪೈ ಅವರ ಸಹಾಯದಿಂದ ನಾವು 
ಮಂಗಳೂರಿನ ವಿಶ್ವ ಕೊಂಕಣಿ ಕೇಂದ್ರದಲ್ಲಿ ಸ್ಕ್ಯಾನರ್‌ ಅನ್ನು ಇರಿಸಿದೆವು ಮತ್ತು 5,000 ಕೊಂಕಣಿ ಪುಸ್ತಕಗಳನ್ನು ಡಿಜಿಟೈಸ್‌ 


ಮಾಡಲು ಸಹಾಯ ಮಾಡಿದೆವು. 


ನಾವು ಭಾರತದಲ್ಲೇ ನಮ್ಮ ಸ್ಕ್ಯಾನರ್‌ಗಳನ್ನು ತಯಾರಿಸಲು ಪ್ರಾರಂಭಿಸಿದೆವು, ಈಗ 18 ಸ್ಕ್ಯಾನರ್‌ಗಳನ್ನು ಹೊಂದಿದ್ದು ಮತ್ತು 


ಅವೆಲ್ಲವೂ ಚಾಲನೆಯಲ್ಲಿವೆ. 


ನಾವು ೦೦%॥೧ ನಡುವೆಯೂ ಮೂರೂ ಕಡೆ ಸ್ಕ್ಯಾನ್‌ ಮಾಡುತ್ತಲೇ ಬಂದೆವು, ಆದರೆ ನಮ್ಮ ಸ್ಕ್ಯಾನರ್‌ಗಳನ್ನು ಒಂದೇ ಸ್ಥಳದಲ್ಲಿ 
ಕ್ರೋಢೀಕರಿಸಲು ಬಯಸಿದೆವು. ನಾವು ನ್ಯಾಷನಲ್‌ ಲಾ ಸ್ಕೂಲ್‌ ಆಫ್‌ ಇಂಡಿಯಾ ಯೂನಿವರ್ಸಿಟಿಯ ಉಪಕುಲಪತಿಗಳನ್ನು 
ಸಂಪರ್ಕಿಸಿದಾಗ, ಅವರು ನಮಗೆ ಸಂಪೂರ್ಣ ಕಾನೂನು ಶಾಲೆಯ ಗ್ರಂಥಾಲಯವನ್ನು ಸ್ಕ್ಯಾನ್‌ ಮಾಡಲು ಅವಕಾಶ 
ಮಾಡಿಕೊಟ್ಟು, ಅಲ್ಲಿ ಉತ್ತಮವಾದ ಕಂಪ್ಯೂಟರ್‌ ಲ್ಯಾಬನ್ನು ಸ್ಕ್ಯಾನ್‌ ಸೆಂಟರ್‌ ಅಭಿವೃದ್ಧಿ ಪಡಿಸಲು ಅವಕಾಶ ನೀಡಿದರು. 


ನಾವು ಈವರೆಗೆ ಅವರ 30,000 ಪುಸ್ತಕಗಳನ್ನು ಸ್ಕ್ಯಾನ್‌ ಮಾಡಿದ್ದೇವೆ. 


ನಾವು ಸ್ಕ್ಯಾನ್‌ ಮಾಡುವ ಪ್ರತಿಯೊಂದನ್ನೂ, ಅದು ಪಬ್ಲಿಕ್‌ ಡೊಮೇನ್‌ನ'ಲ್ಲಿದ್ದರೆ (Public Dಂಗ/ಸಾರ್ವಜನಿಕ ಸ್ವತ್ತು), 
ನಾವು ಅದನ್ನು ಲಭ್ಯವಾಗುವಂತೆ ಮಾಡುವುದರಿಂದ, ಯಾರುಬೇಕಾದರೂ ಅದನ್ನು ಡೌನ್‌ಲೋಡ್‌ ಮಾಡಬಹುದು ಅಥವಾ 


ಆನ್‌ಲೈನ್‌ನಲ್ಲಿ ಓದಬಹುದು. ನೀವು ಆ ಎಲ್ಲಾ ಪುಸ್ತಕಗಳನ್ನು ಇಂಟರ್ನೆಟ್‌ ಆರ್ಕೈವ್‌ನಲ್ಲಿ 8/011/6.010 ನಲ್ಲಿ ಕಾಣಬಹುದು. 


1 Public Domain 


ನಾವು ಸ್ಕ್ಯಾನ್‌ ಮಾಡುವ ಪುಸ್ತಕಗಳು ಹಕ್ಕುಸ್ವಾಮ್ಯಸಿಲ್ಲಿದ್ದರೆ, ನಾವು ಅವುಗಳ ಬಗ್ಗೆ ಬಹಳ ಜಾಗರೂಕರಾಗಿರುತ್ತೇವೆ ಮತ್ತು 
ಅವುಗಳನ್ನು ಅಂಧರಿಗೆ* ಮತ್ತು ವಿಶಿಷ್ಟಚೇತನರಿಗೆ" ಮತ್ತು ಇತರ ಬಳಕೆಗಳಿಗೆ ಲಭ್ಯವಾಗುವಂತೆ ಮಾಡಲು ಕಾನೂನಿನ 
ಪರಿದಿಯ ಒಳಗೆ ಅನುಮತಿಸಲಾಗಿದೆ, ಆದರೆ ಪಬ್ಲಿಕ್‌ ಡೊಮೇನ್‌ನ ಕೆಲಸಗಳಂತಹ ಸಾಮಾನ್ಯ ಪ್ರವೇಶಕ್ಕಾಗಿ ಅಲ್ಲ. ನಾನು 


ಅದರ ಬಗ್ಗೆ ಮತ್ತಷ್ಟು ಮಾತನಾಡುತ್ತೇನೆ. 


ನಾವು ನ್ಯಾಷನಲ್‌ ಲಾ ಸ್ಕೂಲ್‌ ಲೈಬ್ರರಿಯನ್ನು ಮುಗಿಸಿದ ನಂತರ, ಗಾಂಧಿ ಭವನದ ಕೃಪೆಯಿಂದಾಗಿ ಡಿಜಿಟಲೀಕರಣದ 
ಕೆಲಸಗಳನ್ನು ಮುಂದುವರೆಸಲು ನಮಗೆ ವಿಶಾಲವಾದ ಕೊಠಡಿಗಳನ್ನು ನೀಡಿದಾಗ, ನಾವು ರೋಮಾಂಚನಗೊಂಡಿದ್ದೇವೆ 


ಮತ್ತು ಈಗ ಅದು ನಮ್ಮ ಹೊಸ ಕೇಂದ್ರ ಕಚೇರಿಯಾಗಿದೆ. ನಾವು ನಮ್ಮ ಹೊಸ ಕಾರ್ಯಾಲಯವನ್ನು ಬಹಳ ಇಷ್ಟ ಪಡುತ್ತೇವೆ. 


ಗಾಂಧಿ ಭವನವು ಕಳೆದ ವರ್ಷದ ಗಾಂಧಿ ಜಯಂತಿ ಸಮಾರಂಭದಲ್ಲಿ ಮುಖ್ಯ ಭಾಷಣ ಮಾಡಲು ನನ್ನನ್ನು ಆಹ್ವಾನಿಸಿತ್ತು ಮತ್ತು 
ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಿಮ್ಮ ಮುಖ್ಯಮಂತ್ರಿಗಳೊಂದಿಗೆ ಒಂದೇ ವೇದಿಕೆಯಲ್ಲಿದ್ದದ್ದು 


ರೋಮಾಂಚನಕಾರಿಯಾಗಿತ್ತು. 


ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡಾಗ, ಜನರಿಗೆ ಹೂವು ಕೊಡಬೇಡಿ ಬದಲಿಗೆ ಪುಸ್ತಕಗಳನ್ನು ಕೊಡಿ ಎಂದು 
ಹೇಳಿದ್ದು ನನಗೆ ಬಹಳ ಇಷ್ಟವಾಗಿತ್ತು. ಹಾಗಾಗಿ ಮಹಾತ್ಮಾ ಗಾಂಧಿಯವರ ಸಂಪಾದಿಸಿದ ಕೆಲಸಗಳು (Collected Works of 
Gandhi), ದೇಸಾಯಿ ಡೈರೀಸ್‌, ಹಲವು ನವಜೀವನ್‌ ಟ್ರಸ್ಟ್‌ ಕರಪತ್ರಗಳು ಮತ್ತು ಇನ್ನೂ ಹೆಚ್ಚಿನವುಗಳನ್ನು ಒಳಗೊಂಡಂತೆ 
330 ಪುಸ್ತಕಗಳನ್ನು ಹೊಂದಿರುವ 058 ಥಂಬ್‌ ಡ್ರೈವ್‌ ಅನ್ನು ನಾನು ಅವರಿಗೆ ನೀಡಿದೆ. ಅವರು ಮುಗುಳ್ನಕ್ಕಿದ್ದು, ಅವರಿಗದು 
ಮನ ಮುಟ್ಟಿದಂತಿತ್ತು! ನಾನು ಖಂಡಿತವಾಗಿಯೂ ಧನ್ಯನಾಗಿದ್ದೇನೆ ಮತ್ತು ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವ 


ಗೌರವ ದೊರಕಿದ್ದು ನನ್ನ ಭಾಗ್ಯ. 


ಬಿಎಂಶ್ರೀ ಪ್ರತಿಷ್ಠಾನ ಗ್ರಂಥಾಲಯದಲ್ಲಿರುವ ಹಳೆಯ ಕನ್ನಡ ಪುಸ್ತಕಗಳು ಮತ್ತು ಬೆಂಗಳೂರಿನ ಒಂದು ಅದ್ಭುತ ॥೦೦ 
ಸೊಚಾರದಿಂದ(5೦CHಸಔಸ) ಸಮುದಾಯ ಆರೋಗ್ಯ ಮಾಹಿತಿಯಂತಹ ಅನೇಕ ವಿಷಯಗಳನ್ನು ನಾವು ಸ್ಕ್ಯಾನ್‌ 


ಮಾಡಿದ್ದೇವೆ. ಮೋತಿಲಾಲ್‌ ಬನಾರಸಿದಾಸ್‌, ನವಕರ್ನಾಟಕ, ಮತ್ತು ಲೋಕ ಶಿಕ್ಷಣ ಟ್ರಸ್ಟ್‌ನಂತಹ ಪ್ರಕಾಶಕರೊಂದಿಗೆ ನಾವು 


2 Copyright 
3 Visually Challenged 


4 Print Disabled/Disabled 


ಕೆಲಸ ಮಾಡಿದ್ದೇವೆ. 


ನಾವು ಕನ್ನಡದಲ್ಲಿ ಬರೆಯುವ ಅನೇಕ ಪ್ರಸಿದ್ಧ ಲೇಖಕರನ್ನು, ಅವರ ಪರಿವಾರದ ಸಂಪರ್ಕಿಸಿದಲ್ಲಿದ್ದೇವೆ ಮತ್ತು ಅವರ 
ಪುಸ್ತಕಗಳನ್ನು ಸ್ಕ್ಯಾನ್‌ ಮಾಡಲು ಮತ್ತು ವಾಣಿಜ್ಯೇತರ ಬಳಕೆಗಾಗಿ ಪೋಸ್ಟ್‌ ಮಾಡಲು ಅನುಮತಿಯನ್ನು 


ಪಡೆದುಕೊಂಡಿದ್ದೇವೆ. ನಮ್ಮಲ್ಲಿ 50 ವರ್ಷಗಳ ಕಸ್ತೂರಿ ಮ್ಯಾಗಜೀನ್‌ ಆನ್‌ಲೈನ್‌ನಲ್ಲಿದೆ. 


ನಾವು ಸ್ಕ್ಯಾನ್‌ ಮಾಡುತ್ತಿರುವ ಎಲ್ಲಾ ವಿಷಯಗಳ ಜೊತೆಗೆ, ನಾವು ಇತರ ಮುಕ್ತ ಪ್ರವೇಶ ಸೈಟ್‌ಗಳ ವ್ಯಾಪಕವಾದ ಡಿಜಿಟಲ್‌ 
ಕೊಯ್ಲು* (01813! Harvesting) ಮಾಡುತ್ತಿದ್ದೇವೆ, ಭಾಗಶಃ ಅವುಗಳನ್ನು ಸರಿಯಾಗಿ ಸಂರಕ್ಷಿಸಲಾಗಿದೆಯೇ ಎಂದು 
ಖಚಿತಪಡಿಸಿಕೊಳ್ಳಲು, ಜೊತೆಗೆ ಈ ಸಂಪನ್ಮೂಲಗಳನ್ನು ಉತ್ತಮ ಸರ್ಚ್‌ ಎಂಜಿನ್‌ ಮತ್ತು ಇತರೆ ಸಾಧನಗಳ ಮೂಲಕ 
ಸುಲಭವಾಗಿ ಬಳಸಲು ಸಾಧ್ಯವಾಗುವಂತೆ ಮಾಡಲೂ ಸಹ. ನಮ್ಮ ಎಲ್ಲಾ ಸಂಪನ್ಮೂಲಗಳ ಪಠ್ಯಗಳನ್ನು ಹುಡುಕಲು ಸುಲಭ 
ಸಾಧ್ಯವಾಗುವಂತೆ ಮಾಡಲು ನಾವು ಅವುಗಳ ಮೇಲೆ ಆಪ್ಟಿಕಲ್‌ ಕ್ಯಾರೆಕ್ಟರ್‌ ರೆಕಗ್ನಿಷನ್‌6-೦೦೧ ಮಾಡುತ್ತೇವೆ, ಎಲ್ಲಾ 


ಭಾರತೀಯ ಭಾಷೆಗಳನ್ನು ಒಳಗೊಂಡಂತೆ. 


ನಮ್ಮ ಮೊದಲ ದೊಡ್ಡ ಕೊಯ್ದು ಎಂದರೆ ಸರ್ಕಾರದ ಡಿಜಿಟಲ್‌ ಲೈಬ್ರರಿ ಆಫ್‌ ಇಂಡಿಯಾ ವ್ಯವಸ್ಥೆ, ಐದು ಲಕ್ಷಕ್ಕೂ ಹೆಚ್ಚು 
ಪುಸ್ತಕಗಳು, ಹತ್ತು ವರ್ಷಗಳ ಹಿಂದೆ ಭಾರತ ಸರ್ಕಾರವು ಒಟ್ಟುಗೂಡಿಸಿದ್ದ ಈ ವ್ಯವಸ್ಥೆಯು ನಂತರ ಇಲ್ಲವಾಗಿದೆ. ನಾವು 
ಪಶ್ಚಿಮ ಬಂಗಾಳದ ಸಾರ್ವಜನಿಕ ಗ್ರಂಥಾಲಯ, ತಮಿಳು ವರ್ಚುವಲ್‌ ಅಕಾಡೆಮಿ, ಆರ್ಕಿಯಾಲಾಜಿಕಲ್‌ ಸರ್ವೆ ಆಫ್‌ 


ಇಂಡಿಯಾ, ಸೆಂಟ್ರಲ್‌ ಸೆಕ್ರೆಟರಿಯೇಟ್‌ ಲೈಬ್ರರಿ ಮತ್ತು ಇನ್ನೂ ಹೆಚ್ಚಿನವನ್ನು ಒಂದೆಡೆ ಸೇರಿಸಿದ್ದೇವೆ. 


ಸ್ವಯಂಸೇವಕರು ಹತ್ತಾರು ತೆಲುಗು ನಿಯತಕಾಲಿಕೆಗಳು, ಒಡಿಯಾದಲ್ಲಿ ಸಾವಿರಾರು ಪುಸ್ತಕಗಳು ಮತ್ತು ಅರವಿಂದ್‌ ಗುಪ್ಪಾ 


ಅವರ ಮಕ್ಕಳ ಸಾಹಿತ್ಯದ ಅದ್ಭುತ ಸಂಗ್ರಹದಂತಹ ಇತರೆ ಸಂಪನ್ಮೂಲಗಳನ್ನು ನೀಡಿದ್ದಾರೆ. 


ನಮ್ಮ ಪುಸ್ತಕಗಳ ಸಂಗ್ರಹವು 30 ಕೋಟಿಗೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದುಕೊಂಡಿದೆ. ನಾವು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರ 
ಸರ್ಕಾರದಿಂದ ಎಲ್ಲಾ ಅಧಿಕೃತ ಗೆಜೆಟ್‌ಗಳ ವ್ಯವಸ್ಥಿತವಾದ ಕೊಯ್ಸನ್ನೂ ಕೂಡ ಮಾಡಿದ್ದೇವೆ, ಇದು ಪ್ರತಿದಿನವೂ ಅಪ್‌ಡೇಟ್‌ 


ಆಗುವ ಸಂಗ್ರಹವಾಗಿದೆ ಮತ್ತು ಮೊದಲ ಬಾರಿಗೆ ಭಾರತೀಯ ಭಾಷೆಗಳನ್ನೂ ಒಳಗೊಂಡಂತೆ ಗೆಜೆಟ್‌ಗಳಾದ್ಯಂತ ಹುಡುಕಲು 


5 Digital Harvesting 


6 OCR - Optical Character Recognition 


ಸಾಧ್ಯವಾಗಿಸಿದೆ. 


ನಾವು ಏಕೆ ಗಾಂಧಿ ಮಾತುಗಾರಿಕೆಯನ್ನು ಬಳಸುತ್ತೇವೆ ಮತ್ತು ಗಾಂಧಿ ಭವನದಲ್ಲಿ ನೆಲೆಸಿದ್ದೇವೆ ಎಂದು ನೀವು ಕೇಳಬಹುದು? 
ನಮ್ಮ ಧ್ಯೇಯವಾಕ್ಯವೆಂದರೆ "Scanning 15 The New Spinning (ಸ್ಕ್ಯಾನಿಂಗ್‌ ಅಂದರೆ ಹೊಸ ನೂಲು ನೇಯುವುದು)." 
ಗಾಂಧೀಜಿಯವರ ಸ್ವದೇಶಿ ಚಳುವಳಿಯ ಸಮಯದಲ್ಲಿನ ಖಾದಿಗೆ ನೂಲುವ ಪ್ರಚೋದನೆ ಮತ್ತು ಚರಖಾದ ಅವರ 
ಸಾಂಪ್ರದಾಯಿಕ ಬಳಕೆಯ ಬಗ್ಗೆ ನಿಮಗೆ ತಿಳಿದಿದೆ. ಇದನ್ನೇ ಅವರು "ಅನ್ನಕ್ಕಾಗಿ ದುಡಿಮೆ (Bread Labour)" ಎಂದು 
ಕರೆದದ್ದು, ಅವರು ಬೈಬಲ್‌ನಿಂದ ತೆಗೆದುಕೊಂಡ "ನಿಮ್ಮ ಹುಬ್ಬಿನ ಬೆವರಿನಿಂದ, ನಿಮ್ಮ ಬ್ರೆಡ್‌ ಗಳಿಸುವಿರಿ ( by the sweat of 


thy brow, shalt thou earn they bread. )" ಎನ್ನುವ ಪರಿಕಲ್ಪನೆಯಿಂದ. 


ಗಾಂಧಿಗೆ ಅನ್ನಕ್ಕಾಗಿ ದುಡಿಮೆ ಎಂದರೆ, ನೀವು ಪ್ರತಿದಿನವೂ ಕೈಯಿಂದ ದುಡಿಮೆ ಮಾಡಬೇಕು. ಭಾರತದಲ್ಲಿ, ಹತ್ತಿ ಬೆಳೆಯುವ 
ರೈತರು ಮತ್ತು ಇಂಡಿಗೊ ರೈತರು ತಮ್ಮ ಉತ್ಪಾದನೆಯನ್ನು ಲಂಡನ್‌ಗೆ ಕಳುಹಿಸುವಂತೆ ಒತ್ತಾಯಿಸಲಾಯಿತು, ಅಲ್ಲಿ ಅವನ್ನು 


ಸಿದ್ಧಪಡಿಸಿದ ಸರಕುಗಳಾಗಿ ಪರಿವರ್ತಿಸಿ ಮತ್ತೆ ಭಾರತದ ಜನರಿಗೆ ಮಾರಾಟ ಮಾಡಲಾಯಿತು. 


ಗಾಂಧಿಯವರ ಸ್ವದೇಶಿ ಅಭಿಯಾನವು ಆ ವಿಷವರ್ತುಲವನ್ನು ಮುರಿಯಲು, ಹತ್ತಿಯನ್ನು ಸ್ಥಳೀಯವಾಗಿ ನೂಲುವ ಮತ್ತು 
ಅದನ್ನು ಸಿದ್ಧಪಡಿಸಿದ ಸರಕುಗಳಾಗಿ ಪರಿವರ್ತಿಸುವ ಉದ್ದೇಶವನ್ನು ಹೊಂದಿತ್ತು. ಇದು ಮೊದಲ “ಮೇಕ್‌ ಇನ್‌ ಇಂಡಿಯಾ” 


ಅಭಿಯಾನವಾಗಿತ್ತು, ಈ ಗುರಿ ಪೂರ್ಣ ಸ್ವರಾಜ್‌ಗಿಂತ ಕಡಿಮೆಯೇನೂ ಇರಲಿಲ್ಲ. 


ಗಾಂಧಿಯವರು ಭಾರತಕ್ಕೆ ಹಿಂದಿರುಗುವ ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾರ್ಮಿಕರನ್ನು ಅನ್ನಕ್ಕಾಗಿ ದುಡಿಮೆಯ ಸುತ್ತಲಿನ 
ವಿಚಾರದ ಸುತ್ತ ಅಭ್ಯಾಸ ಮಾಡಿದರು, ಈ ಕೆಲಸಗಳು ಹತ್ತಿಯ ನೂಲುವಿರಕೆಗೆ ಸಂಬಂಧಿಸಿದ್ದಾಗಿರಲಿಲ್ಲ. ಬದಲಾಗಿ ಇವು 
ಟೈಪ್‌ಸೆಟ್ಟಿಂಗ್‌ ಮತ್ತು ಪ್ರಿಂಟಿಂಗ್‌ ಕೆಲಸಗಳಾಗಿದ್ದವೆಂಬುದು ಎಂಬುದು ಅನೇಕ ಜನರಿಗೆ ತಿಳಿದಿಲ್ಲ. ಗಾಂಧೀಜಿ ಒಬ್ಬ ಬ್ಲಾಗರ್‌ 


ಆಗಿದ್ದರು, ಅವರು ತಮ್ಮ ದಿನದ ಸಾಮಾಜಿಕ ಮಾಧ್ಯಮಗಳ (506181 eda) ಮಾಸ್ಟರ್‌ ಆಗಿದ್ದರು. 


ಗಾಂಧಿ ಪ್ರಪಂಚದಾದ್ಯಂತ ಸುದ್ದಿಗಳನ್ನು ಸಂಗ್ರಹಿಸಲು ಮತ್ತು ವ್ಯಾಖ್ಯಾನಿಸಲು ಪ್ರಾರಂಭಿಸಿದರು, ಮತ್ತು ಅವರು ತಮ್ಮ 
ಸಮುದಾಯಕ್ಕೆ ಶಿಕ್ಷಣ ನೀಡಲು ಆ ವಿಷಯಗಳನ್ನು ಮುದ್ರಿಸಿದರು ಮತ್ತು ಗಾಂಧಿಯವರ ಈ ಶಿಕ್ಷಣದ ಮೂಲಕ ಆಫ್ರಿಕಾದ ಜನ 


ತಮ್ಮ ಚಳುವಳಿಯ ಸಾಮಾನ್ಯ ಉದ್ದೇಶವನ್ನು ಅರಿತು ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಸತ್ಯಾಗ್ರಹ ಅಭಿಯಾನವನ್ನು ಗೆದ್ದರು. 


ಫೀನಿಕ್ಸ್‌ ಆಶ್ರಮದಲ್ಲಿ, ಪ್ರತಿಯೊಬ್ಬರ ಕಾರ್ಮಿಕನ ದುಡಿಮೆ ಟೈಪ್‌ಸೆಟ್ಟಿಂಗ್‌ ಆಗಿತ್ತು. ಮಕ್ಕಳೂ ಟೈಪ್ಸೆಟರ್ಸ್‌ ಆಗಿದ್ದರು, ಅದು 


ಅವರ ಶಿಕ್ಷಣದ ಭಾಗವಾಗಿತ್ತು. ಗಾಂಧಿ ಪ್ರತಿದಿನವೂ ಟೈಪ್‌ಸೆಟಿಂಗ್‌ ಮಾಡುತ್ತಿದ್ದರು. ಬಾಪು ಅವರು ಅದರಲ್ಲಿ ತುಂಬಾ 


ನುರಿತವರಲ್ಲ ಎಂದು ಒಪ್ಪಿಕೊಂಡಿದ್ದರು, ಟೈಪ್‌ಸೆಟ್ಟಿಂಗ್‌ಗೆ ಬಂದಾಗ ಅವರು ತಮ್ಮನ್ನು "ಡಮ್ಮಿ" ಎಂದು ಕರೆದುಕೊಳ್ಳುತಿದ್ದರು, 
ಆದರೂ ಅವರು ಟೈಪ್‌ಸೆಟ್ಟಿಂಗ್‌ ಮಾಡುವ ಪ್ರಯತ್ನ ಮುಂದುವರೆಸಿದರು, ಏಕೆಂದರೆ ಸಮುದಾಯವಾಗಿ ತಮ್ಮನ್ನು ತಾವು 
ಪೋಷಿಸಿಕೊಳ್ಳಬೇಕಾದಲ್ಲಿ ಅದರಲ್ಲಿನ ಎಲ್ಲರೂ ಭಾಗವಹಿಸಲೇಬೇಕಾಗುತ್ತದೆ. ನೀವು ಪ್ರಯತ್ನಿ ಸಲೇಬೇಕು, ಎಲ್ಲರೂ ಕೊಡುಗೆ 


ನೀಡಲೇಬೇಕು. 


ವಿದ್ಯಾವಂತ ನಾಗರೀಕರೇ ಪ್ರಜಾಪ್ರಭುತ್ವದ ಕೀಲಿಕೈ. ಇದು ಭಾರತದ ವಿಮೋಚನೆಗೆ ನಿರ್ಣಾಯಕವಾಗಿತ್ತು, ಆದರೆ 
ಯುನೈಟೆಡ್‌ ಸ್ಟೇಟ್ಸ್‌-ನಲ್ಲಿಯೂ ಇದು ನಮ್ಮ ನಾಗರಿಕ ಹಕ್ಕುಗಳ ಅಭಿಯಾನದಲ್ಲೂ ಬಹುಮುಖ್ಯ ಪಾತ್ರವಹಿಸಿತ್ತು. ನಾನು 


ಭಾರತಕ್ಕೆ ಹಿಂತಿರುಗುವ ಮೊದಲು ಯುಎಸ್‌ನಲ್ಲಿನ ಈ ವಿಷಯದ ಬಗ್ಗೆ ಸ್ವಲ್ಪ ಹೇಳುತ್ತೇನೆ. 


ಯು.ಎಸ್‌. ನಲ್ಲಿ, 1900 ರ ಸುಮಾರಿಗೆ, ನಾವು ಕೆಲವು ಸುಂದರವಾದ ಸಾರ್ವಜನಿಕ ಗ್ರಂಥಾಲಯಗಳನ್ನು ಪಡೆಯಲು 
ಪ್ರಾರಂಭಿಸಿದ್ದೆವು. ಇವುಗಳ ನಿರ್ಮಾಣಕ್ಕೆ ಹಣಕಾಸಿನ ನೆರವು ನೀಡಿದ್ದು “ರಾಬರ್‌ ಬ್ಯಾರನ್‌” ಎಂದೇ ಕುಖ್ಯಾತಿ ಪಡೆದಿದ್ದ ವಿಶ್ವದ 
ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ ಆಂಡ್ರ್ಯೂ ಕಾರ್ನೆಗೀ ಎಂಬ ದರೋಡೆಕೋರ. ಸಾರ್ವಜನಿಕ ಗ್ರಂಥಾಲಯಗಳ ನಿರ್ಮಾಣಕ್ಕೆ 


ಹಣವನ್ನು ನೀಡುವ ಮೂಲಕ ತನ್ನ ಗತಿಸಿದ ಇತಿಹಾಸವನ್ನು ಅಳಿಸಲು ನಿರ್ಧರಿಸಿದ್ದ. 


ಈ ಗ್ರಂಥಾಲಯಗಳು ಜ್ಞಾನದ ದೇವಾಲಯಗಳಾಗಿದ್ದು, ಶಾಸ್ತ್ರೀಯ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾದ ಭವ್ಯವಾದ ಕಟ್ಟಡಗಳಲ್ಲಿ 
ನೆಲೆಗೊಂಡಿವೆ. ಅವು ಸುಂದರವಾದ ಗ್ರಂಥಾಲಯಗಳಾಗಿದ್ದವು. ಆದರೆ, ಅವಗಳಲ್ಲಿ ಹೆಚ್ಚಿನವು ಕರಿಯರನ್ನು ಅಥವಾ ಇತರ 
ಯಾವುದೇ ಬಣ್ಣದ ಜನರನ್ನು ಒಳಗೆ ಬಿಟ್ಟುಕೊಳ್ಳಲಿಲ್ಲ. ಕಾರ್ನೆಗಿ ಬಿಳಿಯ ಗಣ್ಯರ ನಡುವೆ ಸ್ಥಳೀಯ ಭಾವನೆಗಳನ್ನು ಕೆರಳಿಸಲು 


ಬಯಸಲಿಲ್ಲ. ಕಾರ್ಯಕ್ರಮದ ಧ್ಯೇಯವಾಕ್ಯವು "ಎಲ್ಲರಿಗೂ ಉಚಿತ" ಆಗಿತ್ತಾದರೂ, ಆದರೆ ಪ್ರತಿಯೊಬ್ಬರೂ ಎಲ್ಲರಾಗಿರಲಿಲ್ಲ. 


1902 ರಲ್ಲಿ, ಕಾರ್ನೆಗೀ ಜಾರ್ಜಿಯಾದ ಅಟ್ಟಾಂಟಾದಲ್ಲಿ ಅದ್ಭು ತವಾದ ಪುರಸಭೆಯ ಗ್ರಂಥಾಲಯಕ್ಕಾಗಿ ಹಣವನ್ನು ನೀಡಿದ. 
ಇದನ್ನು ಘೋಷಿಸಿದಾಗ, ॥/. 5. 8. ಡುಬೊಯಿಸ್‌ - ಪ್ರಸಿದ್ಧ ವಿದ್ವಾಂಸ ಮತ್ತು ಆರಂಭಿಕ ನಾಗರಿಕ ಹಕ್ಕುಗಳ ಚಳವಳಿಯ 
ನಾಯಕ - ಗ್ರಂಥಾಲಯ ಮಂಡಳಿಗೆ ಪತ್ರ ಬರೆದರು ಮತ್ತು ಗ್ರಂಥಾಲಯವನ್ನು ಸಂಯೋಜಿಸಬೇಕು ಎಂದು ಹೇಳಿದರು. ಆದರೆ 
ಮಂಡಳಿ, "ಅಟ್ಲಾಂಟಾದ ಕಾರ್ನೆಗೀ ಲೈಬ್ರರಿಯನ್ನು ಬಳಸಲು ನೀಗ್ರೋಗಳಿಗೆ ಅನುಮತಿ ನೀಡಲಾಗುವುದಿಲ್ಲ" ಎಂದು 
ಉತ್ತರಿಸಿತು. ಲೈಬ್ರರಿ ಬೋರ್ಡ್‌ನಲ್ಲಿ ಆಫ್ರಿಕನ್‌ ಅಮೆರಿಕನ್ನರನ್ನು ಅನುಮತಿಸಲಾಗುವುದಿಲ್ಲ ಎಂದೂ ಮಂಡಳಿಯ ಮುಖೇನ 


ಅವರಿಗೆ ಹೇಳಲಾಯ್ತು. 


ಬಹಳಷ್ಟು ದೂರು ಮತ್ತು ಲಾಬಿ ಮತ್ತು ಒತ್ತಾಯದ ಸಂತರ, ಗ್ರಂಥಾಲಯ ಮಂಡಳಿಯು ಅಂತಿಮವಾಗಿ ಆಫ್ರಿಕನ್‌ 
ಅಮೆರಿಕನ್ನರಿಗೆ ಪ್ರತ್ಯೇಕ ಗ್ರಂಥಾಲಯವನ್ನು ನಿರ್ಮಿಸುವುದಾಗಿ ಹೇಳಿತು. ಆದರೆ ಅದಕ್ಕೆ ತಮ್ಮದೇ ಸಮಯವನ್ನು 
ತೆಗೆದುಕೊಂಡರು, ಮತ್ತು ಸರಿಸುಮಾರು ೧೯೨೧ ವರೆಗೂ ಕಾಯಿಸಿ "ಬಣ್ಣದ ಗ್ರಂಥಾಲಯ'ವನ್ನು ನಿರ್ಮಿಸಲಾಯಿತು. ಇದು 
ತುಂಬಾ ಚಿಕ್ಕದಾಗಿದ್ದು ಮತ್ತು ಅಷ್ಟೇನೂ ಭವ್ಯವಾಗಿರಲಿಲ್ಲ ಮತ್ತು ಇದಕ್ಕೆ ಒದಗಿಸಿದ ಬಜೆಟ್‌ ಚಿಕ್ಕದಾಗಿತ್ತು. ಇದು ಪ್ರತ್ಯೇಕ 


ಗ್ರಂಥಾಲಯವಾಗಿದ್ದು, ಖಂಡಿತವಾಗಿಯೂ ಸಮ ಎನಿಸುವಂತಿರಲಿಲ್ಲ. 


ಈ ಗ್ರಂಥಾಲಯಕ್ಕೆ ನೇಮಕಗೊಂಡ ಗ್ರಂಥಪಾಲಕಿ ಅನ್ನಿ ಮ್ಯಾಕ್‌ಫೀಟರ್ಸ್‌. ಅವಳು ಅಲ್ಲಿ ವಯಸ್ಕರ ಶಿಕ್ಷಣ ಕಾರ್ಯಕ್ರಮವನ್ನು 
ಪ್ರಾರಂಭಿಸಿದಳು ಮತ್ತು ಗ್ರಂಥಾಲಯ ಮಂಡಳಿಯು ಒದಗಿಸಿದ ಸಾಕಷ್ಟು ಬಜೆಟ್‌ಗೆ ಪೂರಕವಾಗಿ ಹೆಚ್ಚಿನ ಪುಸ್ತಕಗಳನ್ನು 
ಖರೀದಿಸಲು ತನ್ನ ಅಲ್ಪ ಸಂಬಳವನ್ನೂ ಬಳಸಿದಳು. ಅವಳು ಅದನ್ನು ಸ್ಥಳೀಯ ಕಪ್ಪು ಸಮುದಾಯದ ಮನೆಯಾಗಿ 


ಪರಿವರ್ತಿಸಿದಳು. 


ಅನ್ನಿ ಮ್ಯಾಕ್‌ಫೀಟರ್ಸ್‌ ತನ್ನ ಗ್ರಂಥಾಲಯದ ಬಗ್ಗೆ ಆಸಕ್ತಿದಾಯಕ ಕಥೆಯನ್ನು ಹೇಳಿದಳು. 1938 ರಲ್ಲಿ, ಲೈಬ್ರರಿಯಿಂದ ಎರಡು 
ಹಂತ ದೂರದಲ್ಲಿ ವಾಸಿಸುತ್ತಿದ್ದ ಒಂಬತ್ತು ವರ್ಷದ ಹುಡುಗ ಬಂದು ಎರಡು ಪುಸ್ತಕಗಳನ್ನು ಆರಿಸಿಕೊಂಡನು. ಅವನನ್ನು ತಂದು 
ಅನ್ನಿಯ ಮೇಜಿನ ಮೇಲೆ ಪುಸ್ತಕಗಳನ್ನು ತಳ್ಳಿದ ಮತ್ತು ತನ್ನ ಲೈಬ್ರರಿ ಕಾರ್ಡ್‌ ಅನ್ನು ತೋರಿಸಿ, ತಾನು ಅವುಗಳನ್ನು 


ಪಡೆಯಬಯಸುತ್ತೇನೆ ಎಂದು ಹೇಳಿದನು. 


ಆ ಪುಸ್ತಕಗಳನ್ನು "ವಯಸ್ಕರ ಪುಸ್ತಕಗಳು" ಎಂದು ಪರಿಗಣಿಸಲಾಗಿತ್ತು ಮತ್ತು ಚಿಕ್ಕ ಹುಡುಗನ ಬಳಿ ಇದ್ದದ್ದು ಕೇವಲ ಮಕ್ಕಳ 
ಲೈಬ್ರರಿ ಕಾರ್ಡ್‌, ವಯಸ್ಕರ ಕಾರ್ಡ್‌ ಅಲ್ಲ. ಅನ್ನಿ ಹುಡುಗನಿಗೆ ಅವನು ಮನೆಗೆ ಓಡಿಹೋಗಿ ತನ್ನ ತಂದೆಯ ಲೈಬ್ರರಿ ಕಾರ್ಡ್‌ 


ಅನ್ನು ಹುಡುಕಿ ತರಲು ಹೇಳಿದಳು. ಅದನ್ನು ತಂದನಂತರವಷ್ಟೇ ಅವಳು ಆ ಪುಸ್ತಕಗಳನ್ನು ಪಡೆಯಲು ಅವಕಾಶ ನೀಡಿದಳು 


ಆ ಪುಟ್ಟ ಹುಡುಗನ ಹೆಸರು ಮಾರ್ಟಿನ್‌ ಲೂಥರ್‌ ಕಿಂಗ್‌ ಜೂನಿಯರ್‌ ಮತ್ತು ಆ ಎರಡು ಪುಸ್ತಕಗಳು ಗಾಂಧಿಯ ಬಗ್ಗೆ ಬರೆದ 


ಪುಸ್ತಕಗಳಾಗಿದ್ದವು. ಅಮೆರಿಕದಲ್ಲಿನ ನಮ್ಮ ಸತ್ಯಾಗ್ರಹಕ್ಕೆ ಭಾರತದಿಂದ ಸ್ಫೂರ್ತಿ ಸಿಕ್ಕಿದ್ದು ಹೀಗೆ. 


ಅಟ್ಲಾಂಟಾ ದಕ್ಷಿಣದಲ್ಲಿ ಬಣ್ಣದ ಗ್ರಂಥಾಲಯಗಳನ್ನು ಹೊಂದಿರುವ ಕೆಲವೇ ನಗರಗಳಲ್ಲಿ ಒಂದಾಗಿದೆ. ದಕ್ಷಿಣದ ಬಹುತೇಕ 


ಭಾಗಗಳಲ್ಲಿ, ಯಾವುದೇ ಲೈಬ್ರರಿಯಲ್ಲಿ ಬಣ್ಣದ ಜನರಿಗೆ ಅವಕಾಶವಿರಲಿಲ್ಲ. 


1954 ರ ಹೊತ್ತಿಗೆ, ಇನ್ನೂ ಇದೇ ಪರಿಸ್ಥಿತಿ ಇತ್ತು, ಆದರೆ ಆ ವರ್ಷ ಓ.5. ಸುಪ್ರೀಂ ಕೋರ್ಟ್‌ “Brown versus Board of 


Education decision” ಕರಿಯರ ವಿರುದ್ಧದ ಶಿಕ್ಷಣ ಮಂಡಳಿಯ ದಾವೆಗೆ ಸಂಬಂಧಿಸಿದಂತೆ "ಪ್ರತ್ಯೇಕ ಆದರೆ ಸಮಾನ" 


ಎಂಬುವ ನಿರ್ಧಾರವನ್ನು ತಿಳಿಸಿದರೂ, ಅದು ಉತ್ತಮವಾಗಿಯೇನೂ ಇರಲಿಲ್ಲ. 


ಶಿಕ್ಷಣವು ಸರ್ಕಾರದ “ಅತ್ಯಂತ ಪ್ರಮುಖ ಕೆಲಸವಾಗಿದೆ” ಮತ್ತು ನಮ್ಮ ಶಾಲೆಗಳಲ್ಲಿ ಅಥವಾ ಇತರ ಸಾರ್ವಜನಿಕ 
ಸೌಲಭ್ಯಗಳಲ್ಲಿ ಪ್ರತ್ಯೇಕ ಆದರೆ ಸಮಾನತೆಯ ಸಿದ್ಧಾಂತಕ್ಕೆ ಯಾವುದೇ ಸ್ಥಾನವಿಲ್ಲ ಎಂದು ನ್ಯಾಯಾಲಯವು 


ಸರ್ವಾನುಮತದ ತೀರ್ಪು ನೀಡಿತು. ಅದೊಂದು ಮಹತ್ವದ ನಿರ್ಧಾರವಾಗಿತ್ತು. 


ಸಹಜವಾಗಿ, ಶಾಲೆಗಳು, ಮತ್ತು ಬಸ್ಸುಗಳು, ಮತ್ತು ಗ್ರಂಥಾಲಯಗಳು ಮತ್ತು ಆಟದ ಮೈದಾನಗಳು ಕರಿಯರಿಗೆ "ಪ್ರತ್ಯೇಕ" 
ಆಗಿದ್ದಾಗ್ಯೂ ಸಹ, ಅವು ಎಂದಿಗೂ ಸಮಾನವಾಗಿರಲಿಲ್ಲ. ನಮ್ಮ ಅತ್ಯುನ್ನತ ನ್ಯಾಯಮಂಡಳಿಯು ರೂಪಿಸಿದ ದೇಶದ 


ಕಾನೂನಿಗೆ ಸುಪ್ರೀಂ ಕೋರ್ಟ್‌ನ ಆ ಘೋಷಣೆಯ ಬಗ್ಗೆ ಸಹ ದಕ್ಷಿಣದಲ್ಲಿ ಭಾರಿ ಪ್ರತಿರೋಧವಿತ್ತು. 


ನಮ್ಮ ನಾಗರಿಕ ಹಕ್ಕುಗಳ ಆಂದೋಲನ - ನಮ್ಮ ಅಮೇರಿಕನ್‌ ಸತ್ಯಾಗ್ರಹದ - ದಲ್ಲಿ ಭಾಗವಹಿಸುವವರಿಗೆ ಶಿಕ್ಷಣವು ಪ್ರಗತಿಗೆ 
ಪ್ರಮುಖ ಆಧಾರ ಎಂಬುದು ತಿಳಿದಿತ್ತು. ಅವರು ಗ್ರಂಥಾಲಯಗಳಲ್ಲಿ ಓದುವಿಕೆಯ ಚಳಿವಳಿಯನ್ನು ಪ್ರಾರಂಭಿಸಿದರು. ಜನರು 
ಅನುಮತಿಯಿಲ್ಲದೆ ಗ್ರಂಥಾಲಯಕ್ಕೆ ಹೋಗುತ್ತಿದ್ದರು, ಪುಸ್ತಕವನ್ನು ಆಯ್ದು, ಕುಳಿತುಕೊಂಡು ಓದುತ್ತಿದ್ದರು. ಪರವಾನಗಿ ಇಲ್ಲದ 
ಈ ಓದುವಿಕೆಯನ್ನು ಅಧಿಕಾರಿಗಳು ಅತಿರೇಕ ಮತ್ತು ಕ್ರಾಂತಿಕಾರಿ ಎಂದು ಪರಿಗಣಿಸಿದರು. ಇದೊಂದು ಧಿಕ್ಕಾರದ 


ಕೃತ್ಯವಾಗಿದ್ದು, ಅಧಿಕಾರಿಗಳು ಸುಮ್ಮನಾಗಿಲ್ಲ. 


ವರ್ಜೀನಿಯಾದ ಡ್ಯಾನ್‌ವಿಲ್ಲೆಯಲ್ಲಿ, 12 ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಓದುವಿಕೆಯ ಪ್ರದರ್ಶನ ಮಾಡಿದರು. ಅವರಿಗೆ 
ಗ್ರಂಥಾಲಯದ ಸೇವೆ ನಿರಾಕರಿಸಲಾಯಿತು, ಅಲ್ಲಿಂದ ಹೊರಹಾಕಲಾಯಿತು ಮತ್ತು ಅವರ ವಿರುದ್ಧ ಮೊಕದ್ದಮೆ 
ಹೂಡಿಲಾಯಿತು. ಲೈಬ್ರರಿಯು ತಕ್ಷಣವೇ ಏಕೀಕರಣಗೊಳ್ಳಬೇಕು ಎಂದು ನ್ಯಾಯಾಧೀಶರು ತೀರ್ಪು ನೀಡಿದರು, ಆದರೆ 


ಡ್ಯಾನ್ವಿಲ್ಲೆಯ ಜನ ಗ್ರಂಥಾಲಯವನ್ನು ಮುಚ್ಚಲು ನಿರ್ಧರಿಸಿದರು. 


ಇತರ ನಗರಗಳಲ್ಲಿಯೂ ಇದೇ ಘಟನೆ ಜರುಗಿತು. ಜಾರ್ಜಿಯಾದ ಅಲ್ಪನಿಯಲ್ಲಿ, ಗ್ರಂಥಾಲಯವನ್ನು ಏಕೀಕರಿಸಬೇಕು ಮತ್ತು 
ಎಲ್ಲರಿಗೂ ಮುಕ್ತಗೊಳಿಸಬೇಕು ಎಂದು ನ್ಯಾಯಾಧೀಶರು ಘೋಷಿಸಿದ ನಂತರ, ಆಫ್ರಿಕನ್‌ ಅಮೆರಿಕನ್ನರು ಪ್ರವೇಶ 


ಪಡೆಯುವುದನ್ನು ತಡೆಯಲು ಪೊಲೀಸರು ಲೈಬ್ರರಿಗೆ ಬೀಗ ಜಡಿದರು. 


ಪ್ಯಾಡ್‌ಲಾಕ್‌ಗಳನ್ನು ತೆಗೆದುಹಾಕಲು ಫೆಡರಲ್‌ ನ್ಯಾಯಾಧೀಶರು ಆದೇಶಿಸಿದಾಗ, ಲೈಬ್ರರಿ ಬೋರ್ಡ್‌ "ವರ್ಟಿಕಲ್‌ 


ಇಂಟಿಗ್ರೇಶನ್‌" ಅನ್ನು ಸ್ಥಾಪಿಸಲು ನಿರ್ಧರಿಸಿತು. ಅಂದರೆ ಅವರು ಎಲ್ಲಾ ಮೇಜುಗಳು ಮತ್ತು ಕುರ್ಚಿಗಳನ್ನು 


ತೆಗೆದುಹಾಕಿದ್ದರಿಂದ ಕಪ್ಪು ಮತ್ತು ಬಿಳಿಯರು ಒಟ್ಟಿಗೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಲ್ಲರೂ ನಿಲ್ಲಬೇಕಿತ್ತು. 


ಅಲಬಾಮಾದ ಮಾಂಟ್ಲೊಮೆರಿಯಲ್ಲಿ, ರೋಸಾ ಪಾರ್ಕ್ಸ್‌ ತನ್ನ ಪ್ರಸಿದ್ಧ ಬಸ್‌ ಸವಾರಿಯನ್ನು ಮಾಡಿದ ಸ್ಥಳದಲ್ಲಿ, 
ವಾತಾವರಣವು ಉಡ್ವಿಗ್ನವಾಗಿತ್ತು. ಅದು ಟಿಂಡರ್‌ ಬಾಕ್ಸ್‌ ಆಗಿತ್ತು. ಏಕೀಕರಣವು ಕು ಕ್ಲುಕ್ಸ್‌ ಕ್ಲಾನ್‌, ಜನಾಂಗೀಯ ಬಿಳಿ 
ಕೊಲೆಗಡುಕರ ಕಾನೂನುಬಾಹಿರ ಗ್ಯಾಂಗ್‌ನಿಂದ ದೊಡ್ಡ ಪ್ರಮಾಣದ ಚಟುವಟಿಕೆಯನ್ನು ಹುಟ್ಟುಹಾಕಿತು. ನ್ಯಾಯಾಧೀಶರು 
ಮಾಂಟ್ಲೊಮೆರಿ ಗ್ರಂಥಾಲಯದಲ್ಲಿ ಏಕೀಕರಣವನ್ನು ಆದೇಶಿಸಿದಾಗ, ನಗರವು ಮತ್ತೆ ಟೇಬಲ್‌ಗಳು ಮತ್ತು ಕುರ್ಚಿಗಳನ್ನು 
ತೆಗೆದುಹಾಕಿತು, ಆದರೆ ತುಂಬಾ ಧೈರ್ಯಶಾಲಿ ಚಿಕ್ಕ ಮಕ್ಕಳ ಗುಂಪು ಈ ಪರಿಸ್ಥಿತಿಯಲ್ಲೂ ಗ್ರಂಥಾಲಯಕ್ಕೆ ಬಂದಿತು ಮತ್ತು 


ಅವರೊಂದಿಗೆ ತಮ್ಮದೇ ಆದ ಟೇಬಲ್‌ಗಳು ಮತ್ತು ಕುರ್ಚಿಗಳನ್ನೂ ತಂದಿತು. 


ಬಿಳಿಯರು ಗ್ರಂಥಾಲಯವನ್ನು ಬಳಸಲು ಮುಂದೆಬಂದಾಗ, ಕ್ಲಾನ್‌ ಕೂಡ ಸಾಮೂಹಿಕವಾಗಿ ಕಾಣಿಸಿಕೊಂಡಿತು, ಪೋಲೀಸರು 
ಮಾಡಿದಂತೆ ಪೋಷಕರನ್ನು ಬೆದರಿಸಲು ಹೆಸರುಗಳು ಮತ್ತು ಪರವಾನಗಿ ಫಲಕಗಳ ಸಂಖ್ಯೆಯನ್ನು ತೆಗೆದುಹಾಕಿದರು. 


ಇದರಿಂದ ಬಿಳಿಯ ಪೋಷಕರು ನಿಜವಾಗಿಯೂ ಬೆದರಿಸಲ್ಪಟ್ಟರು ಮತ್ತು ಗ್ರಂಥಾಲಯ ಪ್ರವೇಶಿಸಲು ಹೆದರುತ್ತಿದ್ದರು. 


ಅಲಬಾಮಾದ ಅನ್ನಿ ಸ್ಪನ್‌ನಲ್ಲಿ, ನಗರವು ಗ್ರಂಥಾಲಯ ಏಕೀಕರಿಸಲು ನಿರ್ಧರಿಸಿದಾಗ, ಇಬ್ಬರು ಕಪ್ಪು ಮಂತ್ರಿಗಳನ್ನು ಮೊದಲ 
ಪೋಷಕರಾಗಿ ಆಯ್ಕೆ ಮಾಡಲಾಯಿತು. ಕೋಪಗೊಂಡ ಜನಾಂಗೀಯವಾದಿಗಳ ಗುಂಪು ಸರಪಳಿಗಳು, ದೊಣ್ಣೆಗಳು ಮತ್ತು 
ಚಾಕುಗಳಿಂದ ಕ್ರೂರವಾಗಿ ಹಲ್ಲೆ ನಡೆಸಿ, ಅವರನ್ನು ಆಸ್ಪತ್ರೆಗೆ ಕಳುಹಿಸಿತು. ಕೆಲವು ಗಂಟೆಗಳ ಅಂತರದಲ್ಲಿ, ಅದೇ ದಿನ 
ಬರ್ಮಿಂಗ್ಲ್ಯಾಮ್‌ನಲ್ಲಿ, ಹದಿನಾರನೇ ಬೀದಿಯ ಬ್ಯಾಪ್ಟಿಸ್ಟ್‌ ಚರ್ಚ್‌ನಲ್ಲಿ ಬಾಂಬ್‌ ಸ್ಫೋಟಿಸಿತು, ನಾಲ್ಕು ಪುಟ್ಟ ಕಪ್ಪು 


ಹುಡುಗಿಯರನ್ನು ಹತ್ಯೆಗೀಡಾದರು. 


ಇಡೀ ದಕ್ಷಿಣ ಆ ದಿನ ಹೊತ್ತಿ ಉರಿಯುತ್ತಿತ್ತು ಮತ್ತು ನಾಗರಿಕ ಹಕ್ಕುಗಳ ಚಳವಳಿಯು ತನ್ನ ಸುದೀರ್ಥ ಸತ್ಯಾಗ್ರಹವನ್ನು 
ಶ್ರದ್ಧೆಯಿಂದ ಮುಂದುವರೆಸಿತು, ನಾಗರಿಕರಾಗಿ ತಮ್ಮ ಹಕ್ಕುಗಳನ್ನು ಒತ್ತಾಯಿಸಿತು. ಇದು ಸುದೀರ್ಥ ಹೋರಾಟವಾಗಿದ್ದು, 


1964ರ ನಾಗರಿಕ ಹಕ್ಕುಗಳ ಕಾಯಿದೆಯಾಗಿ ಅಂತ್ಯಗೊಂಡಿತು, ಆದರೆ ಇಂದಿಗೂ ಆ ಹೋರಾಟ ಮುಂದುವರಿದಿದೆ. 


ಆ ಸತ್ಯಾಗ್ರಹದ ಮಧ್ಯದಲ್ಲಿ ಗ್ರಂಥಾಲಯಗಳಿದ್ದವು. ಗ್ರಂಥಾಲಯಗಳು ಶಿಕ್ಷಣಕ್ಕೆ ಸಂಬಂಧಿಸಿದ್ದಾಗಿವೆ. ಮಕ್ಕಳಿಗೆ ಮಾತ್ರವಲ್ಲ, 
ಎಲ್ಲರಿಗೂ. ಗ್ರಂಥಾಲಯಗಳೆಂದರೆ ಜೀವಿತಾವಧಿಯ ಶಿಕ್ಷಣ, ಅಂದರೆ ಸ್ವಯಂ-ಶಿಕ್ಷಣ. ಪ್ರಜಾಪ್ರಭುತ್ವ ಸಮಾಜದಲ್ಲಿ ಅವು 


ಅತ್ಯಗತ್ಯವಾದ ಸಾರ್ವಜನಿಕ ಉಪಯುಕ್ತತೆಗಳಾಗಿವೆ. 


ಅಮೇರಿಕಾದಲ್ಲಿ ನಮ್ಮ ನಾಗರಿಕ ಹಕ್ಕುಗಳ ಚಳವಳಿಯು ಅದನ್ನು ಅರಿತುಕೊಂಡಿತು ಮತ್ತು ಇಲ್ಲಿ ಭಾರತದಲ್ಲಿಯೂ ಅದೇ 


ಸತ್ಯ. ಗ್ರಂಥಾಲಯ ಚಳುವಳಿ ಮತ್ತು ಶಿಕ್ಷಣದ ಹಕ್ಕಿನ ಹೋರಾಟವು ಭಾರತದ ವಿಮೋಚನೆಯೊಂದಿಗೆ ಕೈಜೋಡಿಸಿತು. 


ಬರೋಡಾದಲ್ಲಿ, ಪ್ರಬುದ್ಧ ಮಹಾರಾಜ - ಮೂರನೇ ಸಯಾಜಿ ರಾವ್‌ ಗಾಯಕ್ವಾಡ್‌ - ಕೇಂದ್ರ ಗ್ರಂಥಾಲಯವನ್ನು 
ನಿರ್ಮಿಸಿದರು, ಇದು 1913 ರ ಹೊತ್ತಿಗೆ ತನ್ನ ಕಪಾಟಿನಲ್ಲಿ 40,000 ಪುಸ್ತಕಗಳನ್ನು ಹೊಂದಿತ್ತು ಮತ್ತು ಇನ್ನೂ 25,000 
ಸಂಗ್ರಹಣೆಯಲ್ಲಿ ಸ್ಥಳಕ್ಕಾಗಿ ಕಾಯುತ್ತಿದ್ದವು. ಬರೋಡಾದ 426 ದೊಡ್ಡ ಗ್ರಾಮಗಳಲ್ಲಿ 216 ಸ್ವಂತ ಗ್ರಂಥಾಲಯಗಳನ್ನು 


ಹೊಂದಿದ್ದು, 140 ಸಂಚಾರಿ ಗ್ರಂಥಾಲಯಗಳನ್ನು ಹೊಂದಿದ್ದವು. 


ಆಂಧ್ರದಲ್ಲಿ, ಗ್ರಂಥಾಲಯ ಚಳುವಳಿಯು ಸ್ವರಾಜ್ಯಕ್ಕಾಗಿ ಅಭಿವೃದ್ಧಿಶೀಲ ಚಳುವಳಿಯ ಕೇಂದ್ರವಾಗಿತ್ತು. 1920ರ ವೇಳೆಗೆ 
ಆಂಧ್ರದಲ್ಲಿ 600 ಗ್ರಂಥಾಲಯಗಳಿದ್ದವು. 1924 ರಲ್ಲಿ, ದಿ ಹಿಂದೂ "ವಿಶಿಷ್ಟವಾದ ಆಂಧ್ರ ಗ್ರಂಥಾಲಯವು ಕೇವಲ ಪುಸ್ತಕಗಳ 
ಭಂಡಾರವಲ್ಲ ಆದರೆ ಹಳ್ಳಿಯ ಎಲ್ಲಾ ಆರೋಗ್ಯಕರ - ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ ಮತ್ತು ಕೆಲವು ಸಂದರ್ಭಗಳಲ್ಲಿ 


ರಾಜಕೀಯ ಚಟುವಟಿಕೆಗಳು - ಕೂಡ ನೆಡೆಯುವ ಕೇಂದ್ರವಾಗಿದೆ" ಎಂದು ಬರೆಯಿತು. 


1942 ರ ಹೊತ್ತಿಗೆ, ಅಸ್ಸಾಂ, ಬಿಹಾರ, ಕೊಚ್ಚಿನ್‌, ಒರಿಸ್ಸಾ, ಪಂಜಾಬ್‌ ಮತ್ತು ಇತರ ಹಲವು ಸ್ಥಳಗಳಲ್ಲಿ ಬಲವಾದ 


ಪ್ರಯತ್ನಗಳೊಂದಿಗೆ ಭಾರತದಾದ್ಯಂತ 13,000 ಕ್ಕೂ ಹೆಚ್ಚು ಗ್ರಾಮ ಗ್ರಂಥಾಲಯಗಳು ಇದ್ದವು. 


ತಮಿಳುನಾಡಿನಲ್ಲಿ, ಎಸ್‌.ಆರ್‌ ರಂಗನಾಥನ್‌ ಎಂಬ ಯುವಕ ರಾಜ್ಯಾದ್ಯಂತ ಗ್ರಂಥಾಲಯ ಚಳವಳಿಯನ್ನು ಹುಟ್ಟುಹಾಕಿದರು 
ಮತ್ತು ಅವರು ಗ್ರಂಥಾಲಯ ವಿಜ್ಞಾನದ ಬಗ್ಗೆ ವಿಶ್ವದಾದ್ಯಂತ ಪ್ರಮುಖ ಬೆಳಕು ಚೆಲ್ಲಿದರು. ಜೀವನ ಪರ್ಯಂತ ಕಲಿಯಲು 
ಗ್ರಂಥಾಲಯಗಳು ನೆಲೆಯಾಗಿವೆ ಎಂದು ರಂಗನಾಥನ್‌ ಒತ್ತಿ ಹೇಳಿದರು. ಶಾಲೆಗಳು "ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು 
ಪರಿಚಯಿಸಬೇಕು", ಅವುಗಳನ್ನು ಹೇಗೆ ಓದಬೇಕು ಮತ್ತು ಅವರ ಉಳಿದ ಜೀವನಕ್ಕೆ ಹೇಗೆ ಬಳಸಬೇಕು ಎಂದು ಅವರು 
ಹೇಳಿದರು. ಅವರು ಗ್ರಂಥಾಲಯಗಳನ್ನು "ಸಾರ್ವತ್ರಿಕ ಮತ್ತು ಸ್ವಯಂ ಶಾಶ್ವತ ಶಿಕ್ಷಣಕ್ಕಾಗಿ ಪ್ರಾಥಮಿಕ ಸಾಧನಗಳು" ಎಂದು 


ಕರೆದರು. 


ರಂಗನಾಥನ್‌ ಅವರು ಗ್ರಂಥಾಲಯ ವಿಜ್ಞಾನದ ಐದು ಕಾನೂನುಗಳಿಗೆ ಪ್ರಸಿದ್ಧರಾಗಿದ್ದಾರೆ, ಇದು ಪ್ರಪಂಚದಾದ್ಯಂತದ 


ಪ್ರತಿಯೊಬ್ಬ ಗ್ರಂಥಪಾಲಕನ ಮಂತ್ರವಾಗಿದೆ. 


ಮೊದಲ ಕಾನೂನು ಪುಸ್ತಕಗಳು ಬಳಕೆಗಾಗಿ, ಅವುಗಳನ್ನು ಪ್ರತ್ಯೇಕಿಸಲು ಮತ್ತು ಕಪಾಟಿನಲ್ಲಿ ಮರೆಮಾಡಲು ಇರಿಸಿಲ್ಲ. 


ಎರಡನೆಯ ಕಾನೂನು ಪ್ರತಿಯೊಬ್ಬ ಓದುಗನಿಗೆ ಅವನ ಅಥವಾ ಅವಳ ಪುಸ್ತಕವಿದೆ, ಮೂರನೆಯ ಕಾನೂನು ಪ್ರತಿ ಪುಸ್ತಕಕ್ಕೂ 
ಅದರ ಓದುಗನಿದ್ದಾನೆ. ನಾಲ್ಕನೆಯದು ಓದುಗರ ಸಮಯವನ್ನು ಉಳಿಸಬೇಕು, ಗ್ರಂಥಾಲಯಗಳು ನಮಗೆ ಸೇವೆ ಸಲ್ಲಿಸಲು 


ಇಲ್ಲಿವೆ. 


ಐದನೇ ಕಾನೂನು - ಅತಿ ಮುಖ್ಯವಾದದ್ದಾಗಿದ್ದು - ಗ್ರಂಥಾಲಯವು ಬೆಳೆಯುತ್ತಲೇ ಇರುವ ಜೀವಿಯಾಗಿದೆ. ಸರ್ವೆಂಟ್ಸ್‌ ಆಫ್‌ 
ನಾಲೆಡ್ಜ್‌ ನಲ್ಲಿ, ನಾವು ಎಲ್ಲಾ ಐದು ಕಾನೂನುಗಳನ್ನು ಗಮನಿಸುತ್ತೇವೆ, ಆದರೆ ನಿರ್ದಿಷ್ಟವಾಗಿ ಐದನೇ ನಿಯಮವನ್ನು. 


ಗ್ರಂಥಾಲಯಗಳು ಕಾಲಕ್ಕೆ ತಕ್ಕಂತೆ ಬೆಳೆಯಬೇಕು, ಬದಲಾಗಬೇಕು ಮತ್ತು ಹೊಂದಿಕೊಳ್ಳಬೇಕು, ವಿಕಾಸಗೊಳ್ಳಬೇಕು. 


1929 ರಲ್ಲಿ ದಿ ಹಿಂದೂ ಪತ್ರಿಕೆಯಲ್ಲಿ ಬರೆದ ರಂಗನಾಥನ್‌, ಶಿಕ್ಷಣ ಮತ್ತು ಕಲಿಕೆಯು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ 
ಬೇರುಗಳನ್ನು ಹೊಂದಿದೆ ಎಂದು ಹೇಳಿದರು. ಅವರು ವಡೈ ಗ್ರಾಮದ ಬಳಿ ಕಂಡುಬರುವ 1058 ರ ಕನ್ನಡ ಶಾಸನವನ್ನು 
ಸೂಚಿಸಿ, ಅಲ್ಲಿನ ಅರವತ್ತು ಕಂಬಗಳ ದೇವಾಲಯವು, ವಿದ್ಯಾರ್ಥಿಗಳಿಗೆ ವೇದಗಳು ಮತ್ತು ಶಾಸ್ತ್ರಗಳ ಬಗ್ಗೆ ಶಿಕ್ಷಣ ನೀಡುವ 
ವಸತಿ ಕಾಲೇಜಿನೊಂದಿಗೆ ಸ್ಥಾಪನೆಯಾಗಿದ್ದ ವಿವರ ಹಂಚಿಕೊಂಡಿದ್ದಾರೆ. ಇಲ್ಲಿ ಮೂವರು ವೇದಾಧ್ಯಯನರು, ಮೂವರು 
ಶಾಸ್ತ್ರಾಧ್ಯಾಪಕರು ಮತ್ತು ಆರು ಮಂದಿ ಗ್ರಂಥಪಾಲಕರು ಇದ್ದುದನ್ನು ಶಾಸನವು ಗಮನಿಸಿದೆ. ಸಿಬ್ಬಂದಿಯಲ್ಲಿ ಆರು 


ಗ್ರಂಥಪಾಲಕರಿದ್ದದ್ದನ್ನು ನೋಡಿದರೆ, ಇದು ಸ್ಪಷ್ಟವಾಗಿ ದೊಡ್ಡ ಗ್ರಂಥಾಲಯವಾಗಿದ್ದಿರಬೇಕು. 


ಆ 


ಬರೋಡಾದ ಮಹಾರಾಜರು ಕೇವಲ ಗ್ರಂಥಾಲಯಗಳಿಗಿಂತ ತುಸು ಹೆಚ್ಚಿನದನ್ನೇ ಸೃಷ್ಟಿಸಿದರು, ಅವರು ಶಾಲೆಗಳು ಮತ್ತು 
ವಿದ್ಯಾರ್ಥಿವೇತನಗಳನ್ನು ಸ್ಥಾಪಿಸಿದರು. ನಿಶ್ಚಯವಾಗಿ ಅವರು ಬಿ.ಆರ್‌.ಅಂಬೇಡ್ಕರ್‌ ಎಂಬ ಯುವಕನನ್ನು ಕಂಡು 
ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಿ.ಎಚ್‌.ಡಿ ಮಾಡಲು ಮೊದಲು ಅಮೆರಿಕಕ್ಕೆ ಕಳುಹಿಸಿದರು, ನಂತರ ಎರಡನೇ ಪಿಎಚ್‌ಡಿ 


ಮತ್ತು ಕಾನೂನು ಪದವಿ ಪಡೆಯಲು ಲಂಡನ್‌ಗೆ ಕಳುಹಿಸಿದರು. 


ಅಮೇರಿಕದಲ್ಲಿ, ಅಂಬೇಡ್ಕರ್‌ ಯಥೇಚ್ಛವಾಗಿ ಓದುತ್ತದ್ದರು. ಭಾರತದಿಂದ ಬಂದ ಸುದ್ದಿಗಳನ್ನೂ. 1916 ರಲ್ಲಿ, ಅವರು ಬಾಂಬೆ 
ಕ್ರಾನಿಕಲ್‌ನಲ್ಲಿ ಫಿರೋಜ್‌ಶಾ ಮೇಹ್ತಾ ಅವರ ಗೌರವಾರ್ಥವಾಗಿ ನಗರವು ಪ್ರತಿಮೆಯೊಂದನ್ನು ಸ್ಥಾಪಿಸಲು ಹೊರಟಿದೆ ಎಂದು 
ಓದಿದರು. ಅಂತಹ ಪ್ರತಿಮೆಯು “ತುಂಬಾ ಕ್ಷುಲ್ಲಕ ಮತ್ತು ಅನಪೇಕ್ಷಿತ" ಎಂದು ಅವರು ಬಾಂಬೆ ಮುನ್ಸಿಪಾಲಿಟಿಗೆ 
ಪತ್ರವೊಂದನ್ನು ಬರೆದು ಮತ್ತು "ಅತ್ಯುತ್ತಮ ಮತ್ತು ಶಾಶ್ವತವಾದ ಸ್ಮಾರಕ” ಎಂದರೆ ಪ್ರತಿಮೆಯ ಬದಲಿಗೆ ಗ್ರಂಥಾಲಯವನ್ನು 


ನಿರ್ಮಿಸುವುದಾಗಿದೆ ಎಂದು ತಿಳಿಸಿದರು. 


ಕೊಲಂಬಿಯಾದಲ್ಲಿ, ಅಂಬೇಡ್ಕರ್‌ ಅವರು 20 ನೇ ಶತಮಾನದ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಜಾನ್‌ ಡೀವಿ ಅವರ ಬಳಿ 


ಅಧ್ಯಯನ ಮಾಡಿದರು. "ಪ್ರಜಾಪ್ರಭುತ್ವ ಸಮಾಜವನ್ನು ಶಿಕ್ಷಣದ ಮೂಲಕ ಮಾತ್ರ ಉಳಿಸಿಕೊಳ್ಳಲು ಸಾಧ್ಯ” ಎಂದು ಡೀವಿ 
ಬಲವಾಗಿ ಭಾವಿಸಿದರು. ಅವರು ಅಂಬೇಡ್ಕರರ ಮೇಲೆ ಮತ್ತು ಪ್ರಪಂಚದಾದ್ಯಂತದ ಅನೇಕರ ಮೇಲೆ ಪ್ರಚಂಡ ಪ್ರಭಾವ 


ಬೀರಿದರು. 


ಭಾರತದ ಬಹುಪಾಲು ಶೋಷಣೆಗೆ ಒಳಗಾದ ವರ್ಗಗಳು ಇತರ ಜಾತಿಗಳೊಂದಿಗೆ ನೀರಿನ ಸೌಲಭ್ಯಗಳು ಮತ್ತು 
ದೇವಾಲಯಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗಲಿಲ್ಲ, ಅವರಿಗೆ ಶಾಲೆಗಳಲ್ಲೂ ಅವಕಾಶವಿರಲಿಲ್ಲ. ಅವರಿಗೆ ಶಿಕ್ಷಣಕ್ಕೆ ಅವಕಾಶ 


ನೀಡಿದಾಗ, ಅವರು ಇತರ ಮಕ್ಕಳಿಂದ ದೂರ ವರಾಂಡಾದಲ್ಲಿ ಕುಳಿತುಕೊಳ್ಳಬೇಕಾಯಿತು. 


ಅಂಬೇಡ್ಕರ್‌ ಅವರು ಶಿಕ್ಷಣದ ಹಕ್ಕಿನ ಬಗ್ಗೆ ಆಳವಾದ ಭಾವನೆ ಹೊಂದಿದ್ದರು. ಅವರು ಮಿಲಿಟರಿ ಕುಟುಂಬದಲ್ಲಿ ಬೆಳೆವರು, 
ಮತ್ತು ಅವರ ತಂದೆ ಅನೇಕ ಹಸ್ತಪ್ರತಿಗಳು ಮತ್ತು ಪುಸ್ತಕಗಳನ್ನು ಸಂಗ್ರಹಿಸಿದರು. ಅವನು ಹುಡುಗನಾಗಿದ್ದಾಗ, ಅವನು ಮತ್ತು 
ಅವನ ಸಹೋದರ ಸಂಜೆ ಕುಟುಂಬಕ್ಕೆ ಪಠ್ಯಗಳನ್ನು ಗಟ್ಟಿಯಾಗಿ ಓದಬೇಕಾಗಿತ್ತು. ಆದರೆ, ಅವರ ಮನೆತನ ಮಹಾರ್‌ 


ಸಮುದಾಯದಲ್ಲಿ ಅಪರೂಪವಾಗಿತ್ತು. 


ಗಾಂಧಿಯವರಂತೆ ಅಂಬೇಡ್ಕರರಿಗೂ, ವಿಮೋಚನೆ ದೊರಕುವುದು ಸಮುದಾಯವು ತಮ್ಮ ಪರಿಸ್ಥಿತಿಯ ವಿವರಗಳ ಬಗ್ಗೆ ಶಿಕ್ಷಣ 
ಪಡೆದಾಗ ಮಾತ್ರ. ಅವರು ಬ್ರಿಟಿಷ್‌ ರಾಜ್‌ ಹೇಗೆ ಸರ್ಕಾರವನ್ನು "ಜನರಿಗಾಗಿ" ಆಚರಣೆಗೆ ತಂದಿತು ಆದರೆ "ಜನರಿಂದ" ಅಲ್ಲ 


ಎಂಬುದರ ಬಗ್ಗೆ ಮಾತನಾಡಿದರು. 


ಬ್ರಿಟಿಷ್‌ ರಾಜ್‌ ರೈಲುಗಳನ್ನು ವೇಗವಾಗಿ ಓಡಿಸುವಂತೆ ಮಾಡಿತು, ಆದರೆ ಅದು ಭಾರತದ ಕಚ್ಚಾ ವಸ್ತುಗಳನ್ನು ಸ್ವಾದೀನ 
ಪಡಿಸಿಕೊಂಡು ಅವನ್ನು ಇಂಗ್ಲೆಂಡ್‌ಗೆ ಮರಳಿ ತರಲು. ಇದು ಜನರಿಗೆ ಇರಬೇಕಾದದ್ದು ಎಂದು ಅವರು ಭಾವಿಸಿದ್ದರು, ಆದರೆ 


ಸಹಜವಾಗಿ ಅವರ ಅಭಿಪ್ರಾಯವನ್ನು ಕೇಳಲಿಲ್ಲ. 


ಯಶಸ್ವೀ ಪ್ರಜಾಪ್ರಭುತ್ವಕ್ಕೆ "ಜನರಿಗಾಗಿ" ಸರ್ಕಾರವು ಸಾಕಾಗುವುದಿಲ್ಲ, ನೀವು "ಜನರಿಂದ" ಸರ್ಕಾರವನ್ನು ಹೊಂದಿರಬೇಕು. 
ಬಾಬಾಸಾಹೇಬರು "ಅಸ್ಪೃಶ್ಯರು ತಮ್ಮ ಮೇಲಿನ ನಿರಂತರ ದಬ್ಬಾಳಿಕೆಯನ್ನು ಎದುರಿಸಬೇಕಾಗಿತ್ತು, ಮತ್ತು ಅದೇ 
ಸಮಯದಲ್ಲಿ, ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಿತ್ತು, ಆದ್ದರಿಂದ ಅವರು ತಮ್ಮ ನಿರಾಸಕ್ತಿಗಳನ್ನು ತೊರೆದು ಅವರು 


ಅನುಭವಿಸುತ್ತಿರುವ ಅನ್ಯಾಯದ ಬಗ್ಗೆ ತಳಮಳಗೊಳ್ಳುವಂತೆ ಮಾಡಬೇಕಿತ್ತು." 


ಈಸ್ಟ್‌ ಇಂಡಿಯಾ ಕಂಪನಿಯ ಅಡಿಯಲ್ಲಿ, ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣ ನೀಡುವ ನೀತಿ ಇತ್ತು. ನಂತರ, ಬ್ರಿಟಿಷ್‌ ರಾಜ್‌ 


ಸಾಮೂಹಿಕ ಶಿಕ್ಷಣದ ನೀತಿಯನ್ನು ಅಳವಡಿಸಿಕೊಂಡಾಗ, ಅವರು ಯುಎಸ್ನಲ್ಲಿ ನಾವು ಮಾಡಿದಂತೆಯೇ ಮಾಡಿದರು, 
ಮೇಲ್ವರ್ಗದವರ ಸಂವೇದನೆಗಳಿಗೆ ಧಕ್ಕೆಯಾಗದಂತೆ ಹೆಚ್ಚಿನ ಕಾಳಜಿ ವಹಿಸಲಾಯಿತು. ಆದ್ದರಿಂದ, ಅವರು ಪ್ರತ್ಯೇಕ 
ಶಾಲೆಗಳ ನೀತಿಯನ್ನು ಅಳವಡಿಸಿಕೊಂಡರು ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಅಲ್ಲದಿದ್ದರೂ, ಆ ಪ್ರತ್ಯೇಕ ಶಾಲೆಗಳನ್ನು 


ಎಂದಿಗೂ ನಿರ್ಮಿಸಲೇ ಇಲ್ಲ. 


ಕಳೆದ ಶತಮಾನದಲ್ಲಿ ಜಾಗೃತಿ ಮೂಡಿಸಲು, ಸಮಾಜಗಳನ್ನು ಏಕೀಕರಿಸಲು ಮತ್ತು ಅವುಗಳನ್ನು ವಿಮೋಚನೆಗೊಳಿಸಲು 
ಶಿಕ್ಷಣವು ನಿರ್ಣಾಯಕವಾಗಿತ್ತು ಎಂದು ಹೇಳಲು ನೀವು ನನಗೆ ಅನುಮತಿಸುತ್ತೀರೆಂದುಕೊಳ್ಳುವೆ. ಆದರೆ ನಮ್ಮ ಆಧುನಿಕ 
ಯುಗದಲ್ಲಿ ಇದು ಏಕೆ ಪ್ರಸ್ತುತವಾಗಿದೆ? ನಮ್ಮಲ್ಲಿ ಸಃ ಇದೆ, ಅದು ಸಾಕಾಗುವುದಿಲ್ಲವೇ? ನೆಟ್‌ನಲ್ಲಿ ಮಾಹಿತಿಯ ಸುನಾಮಿಯೇ 


ಇರುವಾಗ ಯಾರು ಯೋಚಿಸಬೇಕು? 


ಏಕೆಂದರೆ ನಾಗರಿಕರಾದ ನಾವು ನಮ್ಮ ಸರ್ಕಾರದ ಮಾಲೀಕತ್ವವನ್ನು ಹೊಂದಿದ್ದೇವೆ ಮತ್ತು ನಾವು ನಮ್ಮ ಮಾಲೀಕತ್ವದ 
ಜವಾಬ್ದಾರಿಗಳನ್ನು ಪೂರೈಸಬೇಕಾದರೆ ಕಲಿಯುವ ಮತ್ತು ಯೋಚಿಸುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಆ ಸುನಾಮಿಗೆ 
ನಾವು ಬಲಿಯಾಗಬಾರದು. “ನಾವು ಕ್ಷುಲ್ಲಕ ವಿಷಯಗಳ ಬಗ್ಗೆ ಚಿಂತಿಸಿದರೆ, ನಮ್ಮ ಎಲ್ಲಾ ಆಲೋಚನೆಗಳು ಕ್ಷುಲ್ಲಕತೆಯಿಂದ 


ಕೂಡಿರುತ್ತವೆ. ನಮ್ಮ ಬುದ್ಧಿಯೂ ಮಂಕಾಗುವುದು” ಎಂದು ಗಾಂಧಿ ನಮಗೆ ಕಲಿಸಿದರು. 


ಇಂದು ನಾನು ನಿಮಗೆ ಹೇಳುತ್ತೇನೆ, ನಾವು ಸಾಮಾನ್ಯವಾಗಿ ಜನರಿಗಾಗಿ ಸರ್ಕಾರವನ್ನು ಹೊಂದಿದ್ದೇವೆ, ಜನರಿಂದ 
ಸರ್ಕಾರವಲ್ಲ. ನನ್ನ ಸ್ನೇಹಿತ ಟಿಮ್‌ ಒ'ರೈಲಿ ಹೇಳುವಂತೆ ನಾವು 'ವೆಂಡಿಂಗ್‌ ಮೆಷಿನ್‌ ಸರ್ಕಾರವನ್ನು ಹೊಂದಿದ್ದೇವೆ. 


ನಾಗರಿಕರು ತಮ್ಮ ತೆರಿಗೆಗಳನ್ನು ಸ್ಲಾಟ್‌ನಲ್ಲಿ ಠೇವಣಿ ಮಾಡುತ್ತಾರೆ ಮತ್ತು ಸರ್ಕಾರವನ್ನು ಹೊರಹಾಕುತ್ತಾರೆ. 


ದಕ್ಷ ಸರ್ಕಾರ ಸಾಕಾಗುವುದಿಲ್ಲ, ನಮ್ಮಲ್ಲಿ ಭಾಗವಹಿಸುವ ಪ್ರಜಾಪ್ರಭುತ್ವ ಇರಬೇಕು. ಅಂಬೇಡ್ಕರ್‌ ಅವರು "ಯಾವುದೇ 
ಜನರು, ಎಷ್ಟೇ ತಾಳ್ಮೆಯಿಂದಿದ್ದರೂ, ಇಂದಲ್ಲಾ ನಾಳೆ ಕೇವಲ ದಕ್ಷತೆಯ ಎಂಜಿನ್‌ಗಿಂತ ಹೆಚ್ಚಿನದನ್ನು ಕೊಡುವ ಸರ್ಕಾರಕ್ಕೆ 


ಒತ್ತಾಯಿಸುತ್ತಾರೆ" ಎಂದು ಹೇಳಿದರು. 


ಟೆಲಿಗ್ರಾಂ, ಫೇಸ್‌ಬುಕ್‌, ವಾಟ್ಸ್‌ ಲ್ಯಪ್‌ ಮತ್ತು ಟ್ವಿಟರ್‌ಗಳಲ್ಲಿ ತಪ್ಪು ಮಾಹಿತಿಯ ಪ್ರವಾಹದ ಹೊರತಾಗಿಯೂ ನಮಗೆ 


ಅಗತ್ಯವಿರುವ ಜ್ಞಾನವಿಲ್ಲ. ಇಂದು ಜ್ಞಾನ ವಸಾಹತುಶಾಹಿಯಾಗಿದೆ. 


ವರ್ಷಗಳಿಂದ, ನಾನು ಕಾನೂನು ಶಾಲೆಗಳು, ಐಐಟಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕಾಲೇಜುಗಳಲ್ಲಿ ಭಾರತದಾದ್ಯಂತ 


ಉಪನ್ಯಾಸಗಳನ್ನು ನೀಡುತ್ತಿದ್ದೇನೆ. ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಲು ಮತ್ತು ಅವರ ಸಂಶೋಧನೆಯನ್ನು ಮಾಡಲು 


ಅಗತ್ಯವಿರುವ ಮಾಹಿತಿಗೆ ಪ್ರವೇಶವನ್ನು ಹೊಂದಿದ್ದಾರೆಯೇ ಎಂದು ನಾನು ಯಾವಾಗಲೂ ಜನರನ್ನು ಕೇಳುತ್ತೇನೆ. 


ಇದಕ್ಕೆ ಉತ್ತರ ಯಾವಾಗಲೂ ಜೋರಾಗಿ ಸಿಗುವುದಿಲ್ಲ. ವೈಜ್ಞಾನಿಕ ಮತ್ತು ಪಾಂಡಿತ್ಯಪೂರ್ಣ ಮಾಹಿತಿಯನ್ನು ಪೇ-ವಾಲ್‌ 
ಹಿಂದೆ ಪ್ರತ್ಯೇಕಿಸಲಾಗಿದೆ. ನಾನು ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಮತ್ತು ವೈಜ್ಞಾನಿಕ ಸಂಸ್ಥೆಗಳ ಉಪಕುಲಪತಿಗಳನ್ನು, 
ಅವರಲ್ಲಿ ಎಷ್ಟು ಮಂದಿ ಮಾಹಿತಿಯನ್ನು ಹುಡುಕಲು 50110 ಅನ್ನು ಬಳಸುತ್ತಾರೆ ಎಂದು ಕೇಳಿದರೆ, ಪ್ರತಿಯೊಬ್ಬರ ಕೈಯೂ 


ಮೇಲಕ್ಕೆ ಹೋಗುತ್ತದೆ. 


ಸಾರ್ವಜನಿಕ ಜ್ಞಾನವು ಖಾಸಗಿ ಆಸ್ತಿಯಾಗಿ ಮಾರ್ಪಟ್ಟಿದೆ, ಅದನ್ನು ಮರೆಮಾಡಲಾಗಿದೆ ಮತ್ತು ಗರಿಷ್ಠ ಬಾಡಿಗೆ ಪಡೆಯುವ 
ಗಣಿಯಾಗಿ ಮಾಡಲಾಗಿದೆ. ಜ್ಞಾನವನ್ನು ಬೇರ್ಪಡಿಸುವುದು, ಇತರರಿಗೆ ಜ್ಞಾನವನ್ನು ಪ್ರವೇಶಿಸದಂತೆ ತಡೆಯುವುದು, ಇದು 


ಅಧರ್ಮ, ಪಾಪ. 


ಜ್ಞಾನವನ್ನು ತಮ್ಮ ಸುಪರ್ದಿನಲ್ಲಿ ಹೊಂದಲು ಉದ್ದೇಶಿಸಿರುವವರು ತಮ್ಮ ಕಾರ್ಯಗಳನ್ನು ಸಮರ್ಥಿಸುವ ತಾಲಿಸ್ಮನ್‌ ಎಂಬಂತೆ 
“ಹಕ್ಕುಸ್ವಾಮ್ಯ” ಪದವನ್ನು ಬಳಸುತ್ತಾರೆ. ಆದರೆ ಸಂಪೂರ್ಣ ನಿಯಂತ್ರಣವನ್ನು ಸಮರ್ಥಿಸಲು ಹಕ್ಕುಸ್ವಾಮ್ಯವನ್ನು 


ಆವಾಹಿಸುವವರು ಆ ಪದದ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. 


ಕೃತಿಸ್ವಾಮ್ಯವನ್ನು ಸಾಮಾನ್ಯವಾಗಿ "ಬೌದ್ದಿಕ ಆಸ್ತಿ" ಎಂದು ಉಲ್ಲೇಖಿಸಲಾಗುತ್ತದೆ ಆದರೆ ಅದು ಭೀಕರವಾದ ಪದವಾಗಿದ್ದು, 
ನಿಖರವಾಗಿಲ್ಲ. ಅದು ಆಸ್ತಿಯಾಗಿದ್ದರೂ, ಗಾಂಧಿ ನಮಗೆ ಕಲಿಸಿದಂತೆ, ಒಬ್ಬರು ದೊಡ್ಡ ಸಂಪತ್ತನ್ನು ಸಂಗ್ರಹಿಸಿದರೆ ಅದನ್ನು 
ಜನರ ನಂಬಿಕೆಯಲ್ಲಿ ಇಡುತ್ತಾರೆ. ಅದೇ ಜ್ಞಾನಕ್ಕೂ ಅನ್ವಯಿಸುತ್ತದೆ. ಹಕ್ಕುಸ್ವಾಮ್ಯವು ಆಸ್ತಿಯಲ್ಲ, ಅದು ಸಮಾಜದ 


ಒಳಿತಿಗಾಗಿರುವ ಟ್ರಸ್ಟಿಶಿಪ್‌ ಆಗಿದೆ. 


ಕೆಲವು ದಾರಿ ತಪ್ಪಿದ ಆತ್ಮಗಳು ಕೃತಿಸ್ವಾಮ್ಯವನ್ನು ಬೈನರಿ ಪ್ರತಿಪಾದನೆಯಾಗಿ ನೋಡುತ್ತವೆ. ಕೃತಿಸ್ವಾಮ್ಯ ನೋಂದಣಿ 
ಎಂದರೆ ಅವರು ಪುಸ್ತಕ ಅಥವಾ ಜರ್ನಲ್‌ ಲೇಖನದೊಂದಿಗೆ ಜನರು ಯಾವ ಸಂದರ್ಭಗಳಲ್ಲಿ, ಏನು ಮಾಡಬಹುದು ಎಂದು 


ಹೇಳಬಹುದೆಂದು ಭಾವಿಸುತ್ತಾರೆ. 


ಈ ಹಕ್ಕುಸ್ವಾಮ್ಯ ಗರಿಷ್ಠವಾದಿಗಳು ಅವರು ಯಾವುದೇ ಮತ್ತು ಎಲ್ಲಾ ಬಳಕೆಗಳಿಗೆ ಬೆಲೆಯನ್ನು ನಿಗದಿಪಡಿಸುವ ಹಕ್ಕನ್ನು 


ಹೊಂದಿರುವುದಾಗಿಯೂ ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಅನುಮತಿಯನ್ನು ಕೇಳಬೇಕು ಎಂದು ಹೇಳುತ್ತಾರೆ. ಇದು 


ತಪ್ಪು, ಕಾನೂನು ಹೀಗೆ ಕಾರ್ಯನಿರ್ವಹಿಸುವುದಿಲ್ಲ. 


ಕೃತಿಸ್ವಾಮ್ಯದ ಉದ್ದೇಶವು ಜ್ಞಾನದ ಹೆಚ್ಚಳ ಮತ್ತು ಪ್ರಸರಣವಾಗಿದೆ. ಲೇಖಕರಿಗೆ ಸೀಮಿತ ಅವಧಿಗೆ ಸೀಮಿತ ಹಕ್ಕುಗಳನ್ನು 
ನೀಡಲಾಗುತ್ತದೆ, ಆದರೆ ಸಾರ್ವಜನಿಕರಿಗೂ ಸಹ ಕೆಲವು ಹಕ್ಕುಗಳ ನೀಡಲಾಗುತ್ತದೆ. ಆ ಹಕ್ಕುಗಳ ಸಮತೋಲನವು 


ಹಕ್ಕುಸ್ವಾಮ್ಯದ ಮೂಲತತ್ವವಾಗಿದೆ. 


ಭಾರತದ ಹಕ್ಕುಸ್ವಾಮ್ಯ ಕಾಯಿದೆಯು ವಸಾಹತುಶಾಹಿ ನಂತರದ ಶಾಸನಕ್ಕೆ ಅದ್ಭುತ ಉದಾಹರಣೆಯಾಗಿದೆ. ದಂಡ 
ಸಂಹಿತೆಯಂತಹ ವಿಷಯಗಳನ್ನು ಬ್ರಿಟೀಷ್‌ ರಾಜ್‌ನಿಂದ ಆನುವಂಶಿಕವಾಗಿ ಪಡೆದಿದ್ದರೂ, ಭಾರತದಲ್ಲಿ ಜ್ಞಾನವನ್ನು 
ಪ್ರವರ್ಧಮಾನಕ್ಕೆ ತರುವ ಉದ್ದೇಶದಿಂದ ಹೊಸ ಸರ್ಕಾರವು ಭಾರತದ ಹಕ್ಕುಸ್ವಾಮ್ಯ ಕಾಯಿದೆಯನ್ನು ರಚಿಸಿತು. ಕಾಯಿದೆಯ 
ಶಾಸಕಾಂಗ ಇತಿಹಾಸವನ್ನು ಓದಿ ಮತ್ತು ಭಾರತದ ಸಂವಿಧಾನದ ಮೇಲಿನ ಸಂವಿಧಾನ ಸಭೆಯ ಚರ್ಚೆಗಳಲ್ಲಿ ಇದು ಆಳವಾಗಿ 


ಬೇರೂರಿರುವುದನ್ನು ನೀವು ನೋಡುತ್ತೀರಿ. 


ನೀವು ಹಕ್ಕುಸ್ವಾಮ್ಯ ಕಾಯಿದೆಯನ್ನು ಓದಿದರೆ, ಲೇಖಕರಿಗೆ ನೀಡಲಾದ ಸೀಮಿತ ಹಕ್ಕುಗಳ ಜೊತೆಗೆ, ಹಲವಾರು 


ವಿನಾಯಿತಿಗಳಿವೆ ಎಂದು ನೀವು ನೋಡುತ್ತೀರಿ. ಇದನ್ನು "ನ್ಯಾಯಯುತ ವ್ಯವಹಾರ" (18 698170) ಎಂದು ಕರೆಯಲಾಗುತ್ತದೆ. 


ಗ್ರಂಥಾಲಯಗಳೂ ಹಕ್ಕುಗಳನ್ನು ಹೊಂದಿವೆ, ಉದಾಹರಣೆಗೆ ಪುಸ್ತಕಗಳ ಆರ್ಕೈವಿಂಗ್‌ ಮತ್ತು ಅವುಗಳನ್ನು ಸಂರಕ್ಷಿಸುವ 
ಸಲುವಾಗಿ ನಕಲು ಮಾಡುವ ಹಕ್ಕು. ಇದಕ್ಕೆ ಅವರು ಪ್ರಕಾಶಕರಿಂದ ಅನುಮತಿಯನ್ನು ಪಡೆಯುವ ಅಗತ್ಯವಿಲ್ಲ, ಆ ಹಕ್ಕನ್ನು 


ಕಾನೂನಿನ ಅಡಿಯಲ್ಲಿ ಅವರಿಗೆ ನೀಡಲಾಗುತ್ತದೆ. 


ನೀವು ಕುರುಡರಾಗಿದ್ದರೆ, ಹಕ್ಕುಸ್ವಾಮ್ಯವು ಅನ್ವಯಿಸುವುದಿಲ್ಲ. ದೃಷ್ಟಿಹೀನರ ಬಳಕೆಗೆ ಹಕ್ಕುಸ್ವಾಮ್ಯದಿಂದ ಸಂಪೂರ್ಣ 
ವಿನಾಯಿತಿ ಇದೆ ಮತ್ತು ಇದನ್ನು ಅಂತರರಾಷ್ಟ್ರೀಯ ಒಪ್ಪಂದಗಳು ಮತ್ತು ರಾಷ್ಟ್ರೀಯ ಕಾನೂನುಗಳಲ್ಲಿಯೂ 
ಕ್ರೋಡೀಕರಿಸಲಾಗಿದೆ. ನೀವು ದೃಷ್ಟಿಹೀನ/ವಿಶಿಷ್ಟಚೇತನರಾಗಿದ್ದರೆ ನಾನು ನಿಮಗೆ ಯಾವುದೇ ಪುಸ್ತಕದ ಪ್ರತಿಯನ್ನು 


ನೀಡಬಲ್ಲೆ. 


ಅಂತೆಯೇ, ನಿಮ್ಮ ಸಂಶೋಧನೆಯ ಸಂದರ್ಭದಲ್ಲಿ ನಿಮಗೆ ಪುಸ್ತಕದ ಅಗತ್ಯವಿದ್ದರೆ, ಹಕ್ಕುಸ್ವಾಮ್ಯವನ್ನು ಲೆಕ್ಕಿಸದೆ ನಾನು ಆ 
ಪುಸ್ತಕದ ನಕಲನ್ನು ನಿಮಗಾಗಿ ಮಾಡಬಹುದು. ಸಂಶೋಧನೆಯ ಬಳಕೆಗಳು ಹಕ್ಕುಸ್ವಾಮ್ಯಕ್ಕೆ ಒಂದು ಅಪವಾದವಾಗಿದೆ. ಅದು 


ಕಾನೂನು ಮತ್ತು ಅದನ್ನು ಭಾರತದ ಹಕ್ಕುಸ್ವಾಮ್ಯ ಕಾಯಿದೆಯ ಸೆಕ್ಷನ್‌ 52 ರಲ್ಲಿ ಪ್ರತಿಪಾದಿಸಲಾಗಿದೆ. 


ದೆಹಲಿ ವಿಶ್ವವಿದ್ಯಾನಿಲಯ ಪ್ರಕರಣದಲ್ಲಿ ನಾವು ಕಲಿತಂತೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸಮಯದಲ್ಲಿ ಕೋರ್ಸ್‌ ಪ್ಯಾಕ್‌ಗಳಂತಹ 
ವಸ್ತುಗಳನ್ನು ಒದಗಿಸಿದರೆ, ಹಕ್ಕುಸ್ವಾಮ್ಯವೂ ಅನ್ವಯಿಸುವುದಿಲ್ಲ. ದೆಹಲಿಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು 


ವಿದ್ಯಾರ್ಥಿಗಳ ಶಿಕ್ಷಣವನ್ನು ಮುಂದುವರಿಸುವ ಹಕ್ಕನ್ನು ದೃಢಪಡಿಸುತ್ತಾ ಇದನ್ನು ಪುನರುಚ್ಛರಿಸಿದೆ. 


ಹಕ್ಕುಸ್ವಾಮ್ಯವು ಬೈನರಿ ವಿಷಯವಲ್ಲ. ಇದು ಸಮತೋಲನವಾಗಿದೆ, ಸಮಾಜದ ಹಕ್ಕುಗಳು ಸಾರ್ವಜನಿಕರ ಪರವಾಗಿ 


ಮಾಪಕದ ತುದಿಯನ್ನು ಸರಿಸುತ್ತದೆ. 


ಅದರ ಹೊರತಾಗಿಯೂ, ಜ್ಞಾನವನ್ನು ಪ್ರತ್ಯೇಕಿಸಲಾಗಿದೆ. ಇದು ವಾಣಿಜ್ಯದ ಸಾಧನವಾಗಿ, ರಾಜತಾಂತ್ರಿಕ ಆಟದ 


ಸಾಧನವಾಗಿ ಮಾರ್ಪಟ್ಟಿದೆ. 


ನಿಮ್ಮಲ್ಲಿ ಕೆಲವರಿಗೆ PL 480 ಯೋಜನೆ ಪರಿಚಿತವಿರಬಹುದು. ಇದು 1954 ರಲ್ಲಿ ಅಂಗೀಕರಿಸಲ್ಪಟ್ಟ ೪s ಕಾನೂನಾಗಿತ್ತು. PL 
ಎಂದರೆ "ಸಾರ್ವಜನಿಕ ಕಾನೂನು"(೧೬॥॥€ Law), ಮತ್ತು ಇದು ಶೀತಲ ಸಮರದ ಸಮಯದಲ್ಲಿ "ಶಾಂತಿಗಾಗಿ ಆಹಾರ” ಎಂಬ 
ರಾಜತಾಂತ್ರಿಕ ಪ್ರಯತ್ನಕ್ಕೆ ಮುನ್ನುಡಿ ಬರೆಯಿತು. ಈ ಸಂದರ್ಭದಲ್ಲಿಯೇ ಅಮೆರಿಕ ಸರ್ಕಾರವು ಭಾರತಕ್ಕೆ ಸಬ್ಸಿಡಿ 
ಗೋಧಿಯನ್ನು ಮಾರಿತು. ಅಗ್ಗವಾಗಿ ಮಾರಾಟವಾಗುವುದ್ದಷ್ಟೇ ಅಲ್ಲದೆ, ಡಾಲರ್‌ ಬದಲಿಗೆ ರೂಪಾಯಿಗಳಲ್ಲಿ ಭಾರತ 


ಪಾವತಿಸಲು ಸಾಧ್ಯವಾಯಿತು. 


ಅದರ ಆಧಾರದ ಮೇಲೆ, ಯುಎಸ್‌ ನಿಮಗೆ ಗೋಧಿಯನ್ನು ಕಳುಹಿಸಿತು. ಆ ಈ ವಿಚಾರ ಗೋಧಿಯೊಂದಿಗೆ "ಕಾಂಗ್ರೆಸ್‌ ಹುಲ್ಲು” 
ಮಿಶ್ರಣವಾಗಿದೆ. ಬಂದೆಡೆಗೆ ತಿರುಗುತ್ತದೆ, ಇದು ಪಾರ್ಥೇನಿಯಮ್‌ ಆಗಿದ್ದು ಮತ್ತು ವಿಷಯುಕ್ತ ಆಕ್ರಮಣಕಾರಿ ಜಾತಿಯ 
ಹುಲ್ಲಾಗಿತ್ತು. ಆದ್ದರಿಂದ ಯುಎಸ್‌ ನಿಮ್ಮಲ್ಲಿ ಅನೇಕರಿಗೆ ಗೋಧಿಯ ಜೊತೆಗೆ ಅಸ್ತಮಾವನ್ನೂ ಕಳುಹಿಸಿತು, ಆದರೆ ಅದು 


ಬೇರೆಯದೇ ಕಥೆ. 


ಅಮೇರಿಕಾ ಭಾರತದ ಗೋಧಿಯನ್ನು ಮಾರಿದಾಗ, ಅದು ರೂಪಾಯಿಗಳ ದೊಡ್ಡ ರಾಶಿಯ ಮೇಲೆ ಕುಳಿತುಕೊಂಡಿತು. ಆ 
ಹಣವನ್ನು ಅಮೇರಿಕಾ ಏನು ಮಾಡಲು ನಿರ್ಧರಿಸಿತು? ಅದು ಭಾರತದಿಂದ ಹೆಚ್ಚಿನ ಸಂಖ್ಯೆಯ ಪುಸ್ತಕಗಳನ್ನು ಖರೀದಿಸಲು 
ಪ್ರಾರಂಭಿಸಿತು. ಇತರ ವಿಷಯಗಳ ಜೊತೆಗೆ, ೪.5 ಭಾರತದ ಸರ್ಕಾರದ ಪ್ರತಿಯೊಂದು ಪ್ರಕಟಣೆಯ 25 ಪ್ರತಿಗಳನ್ನು 


ಖರೀದಿಸಿತು. 


ಸರ್ಕಾರಿ ಕೃತಿಗಳು ಸೀಮಿತ ಮುದ್ರಣವನ್ನು ಹೊಂದಿದ್ದರಿಂದ, ೪s ಗ್ರಂಥಾಲಯಗಳು ಭಾರತದ ಪುಸ್ತಕಗಳ, ವಿಶೇಷವಾಗಿ 


ಸರ್ಕಾರದ ಕೃತಿಗಳ ಅತ್ಯುತ್ತಮ ಸಂಗ್ರಹವನ್ನು ಹೊಂದಿವೆ ಎಂದರ್ಥ. 1965 ರಲ್ಲಿ, ೧. 480 ಯೋಜನೆ ಭಾರತದಿಂದ 633,495 


ಪುಸ್ತಕಗಳನ್ನು ಖರೀದಿಸಿತು. 


ಯುಎಸ್‌ ಮಾಡಿದ ಇನ್ನೊಂದು ಕೆಲಸವೆಂದರೆ - ಮತ್ತು ಯುಎಸ್‌ ಏಕಾಂಗಿಯಾಗಿರಲಿಲ್ಲ, ರಷ್ಯಾ ಕೂಡ ಈ ಆಟವನ್ನು ಆಡಿತು 
- ಅದು ಭಾರತಕ್ಕೆ ಸಬ್ಸಿಡಿ ಪುಸ್ತಕಗಳನ್ನು ಕಳುಹಿಸಿತು. ಇದು "ಮನಸ್ಸಿನ ಯುದ್ಧ"(/8/ 0" Minds) ಎಂದು ಕರೆಯಲ್ಪಡುತ್ತದೆ. 
ದೊಡ್ಡ ಸಂಖ್ಯೆಯ ಹಳೆಯ ಮತ್ತು ಸಮಯಕ್ಕೆ ಹಳತೆನ್ನಬಹುದಾದ ಪಠ್ಯಪುಸ್ತಕಗಳ - 1,000 ಕ್ಕೂ ಹೆಚ್ಚು ವಿಭಿನ್ನ 


ಶೀರ್ಷಿಕೆಗಳನ್ನು - ಹೆಚ್ಚಿನ ಸಬ್ಸಿಡಿ ದರಗಳಲ್ಲಿ ಲಭ್ಯವಾಗಿಸಿ ಮತ್ತು ಭಾರತದಾದ್ಯಂತ ಮಾರಾಟ ಮಾಡಲಾಯಿತು. 


ಅದು ಮಾಡಿದ್ದಾದರೂ ಏನು? ಇದು ಭಾರತೀಯ ಪ್ರಕಾಶನ ಉದ್ಯಮಕ್ಕೆ ಕೊಟ್ಟ ದೊಡ್ಡ ಹೊಡೆತವಾಗಿತ್ತು. ಭಾರತೀಯ 
ಲೇಖಕರು ಒಂದು ವಿಷಯದ ಕುರಿತು ಹೊಸ ಪಠ್ಯಪುಸ್ತಕವನ್ನು ಮಾಡಲು ಬಯಸಿದರೆ, ಹಳೆಯ 65 ಪುಸ್ತಕಗಳನ್ನು ಮಾರಾಟ 


ಮಾಡಲಾಗುತ್ತಿದ್ದ ನೆಲಕ್ಕಚ್ಚುವ ಸಬ್ಸಿಡಿ ಬೆಲೆಗಳೊಂದಿಗೆ ಭಾರತೀಯ ಪ್ರಕಾಶಕರು ಸ್ಪರ್ಧಿಸಲು ಯಾವುದೇ ಮಾರ್ಗವಿಲ್ಲ. 


ಶಿಕ್ಷಣ, ಸ್ವಯಂ ಸಬಲೀಕರಣ, ವಿಜ್ಞಾನ, ಪ್ರಜಾಪ್ರಭುತ್ವದ ತಳಹದಿಯ ಬದಲಾಗಿ ಜ್ಞಾನವು ವಾಣಿಜ್ಯ ಮತ್ತು ಅಂತರರಾಷ್ಟ್ರೀಯ 


ಆಟಗಳ ಸಾಧನವಾಯಿತು. 


ಇಂದಿನ ಜಗತ್ತಿನಲ್ಲಿ, ಹೆಚ್ಚಿನ ಜ್ಞಾನವನ್ನು ಆಸ್ತಿ ಎಂದು ಪರಿಗಣಿಸಲಾಗುತ್ತಿದೆ, ನಾವು ಅದನ್ನು ಬದಲಾಯಿಸಲು ಬಯಸಿದಲ್ಲಿ 
ನಾವು ಆಕ್ರಮಣಕಾರಿಯಾಗಿರಬೇಕಾಗುತ್ತದೆ. ಜ್ಞಾನವು ಪ್ರಜಾಪ್ರಭುತ್ವದ ಕೀಲಿಯಾಗಿದೆ ಮತ್ತು ಅದು ಭವಿಷ್ಯದ ಕೀಲಿಯಾಗಿದೆ. 
ಭಾರತೀಯ ವಿದ್ಯಾರ್ಥಿಗಳು, ವಾಸ್ತವವಾಗಿ ಭಾರತದ ಜನರು ಜೀವಿತಾವಧಿಯ ಉದ್ದಕ್ಕೂ ಕಲಿಯುವವರಾಗಿದ್ದು, ಜ್ಞಾನದ 


ಸಾರ್ವತ್ರಿಕ ಪ್ರವೇಶವನ್ನು (Universal access to (೧೦೪/೮6 €) ಆನಂದಿಸಲು ಸಾಧ್ಯವಾಗಬೇಕಿದೆ. 


ಸತ್ಯಾಗ್ರಹವು ಕ್ರಮಬದ್ಧವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಯಾವುದೇ ವಿಷಯಕ್ಕೆ ಹೋರಾಡುವ ಪ್ರಕ್ರಿಯೆಯಾಗಿದೆ. ಇದು 
ಅಧಿಕಾರವನ್ನು ಎದುರಿಸುವ ವಿಧಾನವಾಗಿದೆ, ಮತ್ತು ಇದು ಸರ್ವೆಂಟ್ಸ್‌ ಆಫ್‌ ನಾಲೆಡ್ಜ್‌ ನಲ್ಲಿ ನಮ್ಮ ಅಭ್ಯಾಸ ಮಾಡುವ 


ವಿಧಾನವಾಗಿದೆ. 


ನಾನು ನಿಮಗೆ ಒಂದು ಉದಾಹರಣೆಯನ್ನು ನೀಡುತ್ತೇನೆ ಮತ್ತು ಅದು ಭಾರತ ಸರ್ಕಾರದಿಂದ ಪ್ರಕಟವಾದ ಕೃತಿಗಳಿಗೆ 
ಸಂಬಂಧಿಸಿದ್ದಾಗಿದೆ. ಭಾರತ ಸರ್ಕಾರವು ಭಾರತದ ಅತಿ ದೊಡ್ಡ ಪ್ರಕಾಶಕ. ಸಾರ್ವಜನಿಕ ವಲಯದಲ್ಲಿ 400 ಕ್ಕೂ ಹೆಚ್ಚು 


ಪ್ರಕಾಶನ ಏಜೆನ್ಸಿಗಳಿವೆ, ಅವುಗಳಲ್ಲಿ ಸುಮಾರು 200 ಕೇಂದ್ರ ಸರ್ಕಾರದ ಆಶ್ರಯದಲ್ಲಿವೆ. ಭಾರತ ಸರ್ಕಾರವು ಅಪಾರ 


ಸಂಖ್ಯೆಯ ಪುಸ್ತಕಗಳನ್ನು ಪ್ರಕಟಿಸುತ್ತದೆ. ಉದಾಹರಣೆಗೆ ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ 30 ಮಿಲಿಯನ್‌ಗಿಂತಲೂ ಹೆಚ್ಚು 


ಪುಸ್ತಕಗಳನ್ನು ಮಾರಾಟ ಮಾಡಿದೆ, ಅವೆಲ್ಲವೂ ಭಾರೀ ಸಬ್ಸಿ ಡಿಯನ್ನು ನೀಡಿದೆ. 


ಈ ಪ್ರಕಟಣೆಯ ಉದ್ದೇಶವು ಲಾಭವಲ್ಲ, ಉದ್ದೇಶವು ಉಪಯುಕ್ತ ಮಾಹಿತಿಯ ಪ್ರಸಾರಣೆಯೇ ಆಗಿದೆ, ಆದರೆ ಅದರ 
ಹೊರತಾಗಿಯೂ ಸರ್ಕಾರವು ಆ ಜ್ಞಾನದ ಹೆಚ್ಚಳ ಮತ್ತು ಪ್ರಸರಣವನ್ನು ತಡೆಯುವಂತಹ ಶುಲ್ಕಗಳು ಮತ್ತು ಬಳಕೆಯ 


ನಿಯಮಗಳನ್ನು ಹೇರುತ್ತದೆ. 


ಒಂದು ಉದಾಹರಣೆಯೆಂದರೆ ಬ್ಯೂರೋ ಆಫ್‌ ಇಂಡಿಯನ್‌ ಸ್ವ್ಯಾಂಡಡ್ಸ್‌ ೯. 19,000 ಭಾರತೀಯ ಮಾನದಂಡಗಳಿವೆ. ಅವರು 
ಭಾರತೀಯ ಬಿಲ್ಲಿಂಗ್‌ ಕೋಡ್‌, ಭಾರತೀಯ ಎಲೆಕ್ಟ್ರಿ ಕಲ್‌ ಕೋಡ್‌ ಅನ್ನು ನಿರ್ದಿಷ್ಟಪಡಿಸುತ್ತಾರೆ, ಆದರೆ ಅದಕ್ಕಿಂತಲೂ 


ಹೆಚ್ಚಿನದನ್ನು. 


ಭಾರತೀಯ ಮಾನದಂಡಗಳು ಮೋಟಾರ್‌ಸೈಕಲ್‌ ಹೆಲ್ಮೆಟ್‌ಗಳನ್ನು ಹೇಗೆ ಸುರಕ್ಷಿತವಾಗಿರಿಸಬೇಕೆಂದು ಸೂಚಿಸುತ್ತವೆ. 
ವಾಸ್ತವವಾಗಿ, ಸ್ಟ್ಯಾಂಡರ್ಡ್‌ಗೆ ಅನುಗುಣವಾಗಿ ಈ ಉತ್ಪನ್ನವನ್ನು ಬ್ಯೂರೋ ಪ್ರಮಾಣೀಕರಿಸದಿದ್ದರೆ ಭಾರತದಲ್ಲಿ 


ಮೋಟಾರ್‌ಸೈಕಲ್‌ ಹೆಲ್ಮೆಟ್‌ ಅನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. 


ಮತ್ತೊಂದು ಮಾನದಂಡವು ಒಳಚರಂಡಿ ವ್ಯವಸ್ಥೆಗಳನ್ನು ಪ್ರವೇಶಿಸಲು ಉತ್ತಮ ಅಭ್ಯಾಸದ ಮಾನದಂಡಗಳನ್ನು 
ನಿರ್ದಿಷ್ಟಪಡಿಸುತ್ತದೆ. ನೀವು ಈ ಕೆಲಸಗಳನ್ನು ಮಾಡುವ ಜನರಿಗೆ ಏನು ಹೇಳಬೇಕು ಎಂಬುದನ್ನು ಇದು ವಿವರಿಸುತ್ತದೆ 
ಆದ್ದರಿಂದ ಅವರು ಆ ವ್ಯವಸ್ಥೆಗಳನ್ನು ಸುರಕ್ಷಿತವಾಗಿ ಪ್ರವೇಶಿಸಬಹುದು. ನೀವು ಪತ್ರಿಕೆಗಳನ್ನು ಓದಿದರೆ ನಿಮಗೆ 
ತಿಳಿದಿರುವಂತೆ, ಜನರು ಆಗಾಗ್ಗೆ ಚರಂಡಿಗೆ ಒಳಗೆ ಇಳಿದು ಪ್ರಾಣ ಕಳೆದುಕೊಳ್ಳುತ್ತಾರೆ. ಈ ಮಾನದಂಡವು ಅವುಗಳನ್ನು 


ರಕ್ಷಿಸಲು ಉದ್ದೇಶಿಸಿದ್ದಾಗಿವೆ. 


ಭಾರತೀಯ ಮಾನದಂಡಗಳು ಜವಳಿ ಯಂತ್ರಗಳು ಮತ್ತು ಕೃಷಿ ಉಪಕರಣಗಳ ಸುರಕ್ಷತೆಯನ್ನು ಸೂಚಿಸುತ್ತವೆ. ಅವು ಆಟಿಕೆ 
ಸುರಕ್ಷತೆ ಮತ್ತು ಆಟದ ಮೈದಾನದ ಸುರಕ್ಷತೆಯನ್ನೂ ನಿರ್ದಿಷ್ಟಪಡಿಸುತ್ತವೆ. ಶಾಲೆಗಳು ಮತ್ತು ಆಸ್ಪತ್ರೆಗಳಲ್ಲಿ ಹೇಗೆ ಮತ್ತು 


ಎಲ್ಲಿ ಅಗ್ನಿಶಾಮಕ ನಿರ್ಗಮನಗಳನ್ನು ಒದಗಿಸಬೇಕು ಎಂಬುದನ್ನು ಅವು ನಿರ್ದಿಷ್ಟಪಡಿಸುತ್ತವೆ. 


ಅದರ ಹೊರತಾಗಿಯೂ, ಬ್ಯೂರೋವು ಶುಲ್ಕ ನೀಡಿದರೆ ಮಾತ್ರ ಮಾನದಂಡಗಳನ್ನು ಲಭ್ಯವಾಗುವಂತೆ ಮಾಡಿದೆ, ಅತ್ಯಂತ 


ಕಟ್ಟುನಿಟ್ಟಾದ ಹಕ್ಕುಸ್ವಾಮ್ಯ ನಿರ್ಬಂಧಗಳನ್ನು ವಿಧಿಸಿದೆ, ಡಾಕ್ಯುಮೆಂಟ್‌ಗಳನ್ನು ಎನ್‌ಕ್ರಿಪ್ಟ್‌ ಮಾಡಿದೆ ಆದ್ದರಿಂದ ನೀವು 


ಅವುಗಳನ್ನು ಸುಲಭವಾಗಿ ಪಡೆಯಲು ಅಥವಾ ಮುದ್ರಿಸಲು ಸಾಧ್ಯವಿಲ್ಲ. 


ಈ ನೀತಿಯು ನಾಗರಿಕರಿಗೆ ಮಾತ್ರವಲ್ಲ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿನ ಸರ್ಕಾರಿ ನೌಕರರಿಗೂ ಅನ್ವಯಿಸುತ್ತದೆ. 
ಸಾರ್ವಜನಿಕ ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಶಾಸನಬದ್ಧ ಕರ್ತವ್ಯಗಳನ್ನು ನಿರ್ವಹಿಸಲು ಸರ್ಕಾರಿ ಏಜೆನ್ಸಿಗಳು 


ಬ್ಯೂರೋದಿಂದ ಮಾನದಂಡಗಳನ್ನು ಖರೀದಿಸುವ ಅಗತ್ಯವಿದೆ. 


ವಿಪತ್ತು ನಿರ್ವಹಣಾ ಕಾರ್ಯವಿಧಾನಗಳನ್ನು ಚರ್ಚಿಸಲು ಒಟ್ಟುಗೂಡಿದ 30 ವಿವಿಧ ಸರ್ಕಾರಿ ಏಜೆನ್ಸಿಗಳ ಸಭೆಯ ಬಗ್ಗೆ ನಾನು 
ಕೇಳ್ಪಟ್ಟೆ. ಒಬ್ಬ ಬಾಬು ಎದ್ದುನಿಂತು, ಆ ಸಭೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರ ಬಳಿಯೂ ಬಿಲ್ಲಿಂಗ್‌ ಕೋಡ್‌ ಆಫ್‌ 
ಇಂಡಿಯಾದ ಪ್ರತಿ ಇರಬೇಕು ಎಂದು ಹೇಳಿದರು. ಬ್ಯೂರೋದ ಪ್ರತಿನಿಧಿ ಎದ್ದುನಿಂತು ಅವರು ವಿವಿಧ ರೀತಿಯ ಪಾವತಿಗಳನ್ನು 


ಸ್ವೀಕರಿಸುವುದಾಗಿಯೂ ಮತ್ತು ಸಂತೋಷವಾಗಿ ಹಣವನ್ನು ತೆಗೆದುಕೊಳ್ಳಲು ಸಿದ್ಧರಿರುವುದಾಗಿಯೂ ವಿವರಿಸಿದರು. 


ಭಾರತದಲ್ಲಿ ಸಾರ್ವಜನಿಕ ಸುರಕ್ಷತೆಗೆ ಈ ಭಾರತೀಯ ಮಾನದಂಡಗಳು ನಿರ್ಹಾಯಕವೆಂದು ನಾನು ಪರಿಗಣಿಸಿದೆ. 
ಅವುಗಳನ್ನು ವಿಸ್ತಾರವಾದ ಕಾನೂನು-ರಚನೆ ಪ್ರಕ್ರಿಯೆಯನ್ನು ಬಳಸಿಕೊಂಡು ಸಂಪಾದಿಸಿರಲಾಗಿರುತ್ತದೆ, ಅವುಗಳನ್ನು 
ಅಧಿಕೃತ ಗೆಜೆಟ್‌ಗಳಲ್ಲಿ ಗಮನಿಸಲಾಗಿದೆ. ಮತ್ತು ಅವುಗಳನ್ನು ಶಾಸನ ಮತ್ತು ನಿಬಂಧನೆಗಳಲ್ಲಿ ವ್ಯಾಪಕವಾಗಿ 


ಬಳಸಲಾಗುತ್ತದೆ. 


ಆದ್ದರಿಂದ, 2012 ರಲ್ಲಿ, ನಾನು ಭಾರತೀಯ ಮಾನದಂಡಗಳನ್ನು ಖರೀದಿಸಲು ಪ್ರಾರಂಭಿಸಿದೆ. ವಾಸ್ತವವಾಗಿ, ನಾನು 
ಅವೆಲ್ಲವನ್ನೂ ಖರೀದಿಸಿದೆ. ಮತ್ತು ಅವುಗಳನ್ನು ಉಚಿತ ಡೌನ್‌ಲೋಡ್‌ಗಾಗಿ ಪೋಸ್ಟ್‌ ಮಾಡಿದ್ದೇನೆ. ಬ್ಯೂರೋ 
ವಿರೋಧಿಸಿದಾಗ, ನಾನು ದೆಹಲಿ ಹೈಕೋರ್ಟ್‌ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದೆ ಮತ್ತು ಸುಶಾಂತ್‌ ಸಿನ್ಹಾ ಮತ್ತು 


ಶ್ರೀನಿವಾಸ್‌ ಕೊಡಾಲಿ ಸಹ ಅರ್ಜಿದಾರರಾಗಿ ಸೇರಿಕೊಂಡರು. 


ನಾವು ಮಾನದಂಡಗಳನ್ನು ಆನ್‌ಲೈನ್‌ನಲ್ಲಿ ಇರಿಸಿದ್ದೇವೆ ಮತ್ತು ಲಕ್ಷಾಂತರ ಡೌನ್‌ಲೋಡ್‌ಗಳು ನಡೆಯುತ್ತಲೇ ಇರುತ್ತವೆ 
ಮತ್ತು ಸರ್ಕಾರಿ ಏಜೆನ್ಸಿಗಳು ತಮ್ಮ ವೆಬ್‌ಸೈಟ್‌ಗಳಲ್ಲಿ ನಾವು ಲಭ್ಯಮಾಡಿರುವ ಮಾನದಂಡಗಳನ್ನು ಪೋಸ್ಟ್‌ ಮಾಡುವುದನ್ನು 


ನಾವು ನೋಡಲಾರಂಭಿಸಿದ್ದೇವೆ. 


ಳೆದ ವರ್ಷ, ಬ್ಯೂರೋ ತಮ್ಮ ಕಾರ್ಡ್‌ಗಳನ್ನು ಮಡಚಿಟ್ಟಿದ್ದು ಮತ್ತು ಈಗ 14,000 ಕ್ಕೂ ಹೆಚ್ಚು ಭಾರತೀಯ ಮಾನದಂಡಗಳನ್ನು 
ಉಚಿತ ಡೌನ್‌ಲೋಡ್‌ಗೆ ಲಭ್ಯ ಮಾಡಿದೆ ಮತ್ತು ನಾವು ನಮ್ಮ ದಾವೆಯನ್ನು ಹಿಂತೆಗೆದುಕೊಂಡಿದ್ದೇವೆ ಎಂದು ವರದಿ ಮಾಡಲು 
ನನಗೆ ಸಂತೋಷವಾಗಿದೆ. ಜೈ ಜ್ಞಾನ್‌. 


ನಾವು ೪s ನಲ್ಲಿ ಇದೇ ರೀತಿಯ ಗೆಲುವುಗಳನ್ನು ನಮ್ಮದಾಗಿಸಿಕೊಳ್ಳುತ್ತಿದ್ದೇವೆ, ಅಲ್ಲಿ 10 ವರ್ಷಗಳ ತೀವ್ರವಾದ ದಾವೆಗಳ 
ನಂತರ ನಾವು ೪s ಸುಪ್ರೀಂ ಕೋರ್ಟ್‌ ಮತ್ತು ಮೇಲ್ಮನವಿ ನ್ಯಾಯಾಲಯಗಳಲ್ಲಿ ನಿರ್ಣಾಯಕ ವಿಜಯಗಳನ್ನು ಕಂಡಿದ್ದೇವೆ, 
ಕಾನೂನು ಜನರಿಗೆ ಸೇರಿದ್ದು ಮತ್ತು ಅದು ಸಾರ್ವಜನಿಕರಿಗೆ ಸುರಕ್ಷತಾ ಮಾನದಂಡಗಳನ್ನು ಮುಕ್ತವಾಗಿ ಪ್ರಸಾರ ಮಾಡಲು 


ನ್ಯಾಯೋಚಿತ ಬಳಕೆ ಮಾಡಲಾಗಿದೆ ಎಂದು ಈ ಮೂಲಕ ಸ್ಪಷ್ಟ ವಾಗಿ ನಿರೂಪಿಸಲಾಗಿದೆ. 


ಇತ್ತೀಚೆಗಷ್ಟೇ, ಯುರೋಪ್‌ನಲ್ಲಿ, ಯುರೋಪಿಯನ್‌ ಯೂನಿಯನ್‌ ಕೋರ್ಟ್‌ ಆಫ್‌ ಜಸ್ಟಿಸ್‌-ಯುರೋಪ್‌ನ ಸುಪ್ರೀಂ ಕೋರ್ಟ್‌ನ 
ಸರ್ವಾನುಮತದ ಸಾಂವಿಧಾನಿಕ ಪೀಠವು, ಸಾರ್ವಜನಿಕ ಸುರಕ್ಷತೆಗಾಗಿ ಸಾಮರಸ್ಯದ ಮಾನದಂಡಗಳು £U ಕಾನೂನಿನ 


ಭಾಗ ಮತ್ತು ಭಾಗವಾಗಿದೆ ಮತ್ತು ಆದ್ದರಿಂದ ಮುಕ್ತವಾಗಿ ಲಭ್ಯವಾಗಬೇಕು ನಮ್ಮ ಪರವಾಗಿ ತೀರ್ಪು ನೀಡಿತು. 


ಬ್ಯೂರೋ ಭಾರತದಲ್ಲಿ ಉಪಯುಕ್ತ ಮಾಹಿತಿಯನ್ನು ಪೋಸ್ಟ್‌ ಮಾಡುವ ಏಕೈಕ ಸರ್ಕಾರಿ ಸಂಸ್ಥೆ ಅಲ್ಲ. ನಾವು ಪಬ್ಲಿಕೇಷನ್ಸ್‌ 
ವಿಭಾಗದಿಂದ ನೂರಾರು ಪುಸ್ತಕಗಳನ್ನು ಪಡೆದುಕೊಂಡಿದ್ದೇವೆ ಅದನ್ನು ನಾವು ಸ್ಕ್ಯಾನ್‌ ಮಾಡಿ ಎಲ್ಲರಿಗೂ ಲಭ್ಯವಾಗುವಂತೆ 


ಮಾಡಿದ್ದೇವೆ. 


ಪಬ್ಲಿಕೇಷನ್ಸ್‌ ವಿಭಾಗವು ವಸ್ತುಗಳನ್ನು ತೆಗೆದುಹಾಕುವಂತೆ ಒತ್ತಾಯಿಸಿ ನಮಗೆ ಪತ್ರವನ್ನು ಕಳುಹಿಸಿದಾಗ, ನಾವು ಅವರಿಗೆ 
ಪ್ರತಿಕ್ರಿಯೆಯಾಗಿ ಸಭ್ಯ ಪತ್ರವನ್ನು ಕಳುಹಿಸಿದ್ದೇವೆ. ಈ ಸಂಪನ್ಮೂಲಗಳನ್ನು ಭಾರತದ ಜನರಿಗೆ ಲಭ್ಯವಾಗುವಂತೆ ಮಾಡುವ 
ಉದ್ದೇಶದಿಂದ ನಮ್ಮ ಬಳಕೆಯು ವಾಣಿಜ್ಯೇತರವಾಗಿದೆ ಎಂದು ನಾವು ಸೂಚಿಸಿದ್ದೇವೆ ಮತ್ತು ನಾವು ಭಾರತದ 


ಸಂವಿಧಾನವನ್ನು ನಮ್ಮ ಸಮರ್ಥನೆಯಾಗಿ ಉಲ್ಲೇಖಿಸಿದ್ದೇವೆ. 


ಅವರ ಪ್ರಕಟಣೆಗಳ ಯಾವುದೇ ಡಿಜಿಟಲ್‌ ಪ್ರತಿಗಳು ಸರ್ಕಾರದ ಬಳಿ ಲಭ್ಯವಿಲ್ಲದನ್ನು ಸೂಚಿಸುತ್ತಾ ಮತ್ತು ಅವರು ಪೋಸ್ಟ್‌ 
ಮಾಡಬಹುದಾದ ಪ್ರತಿಯನ್ನು ಒದಗಿಸಿವುದಾಗಿ ನಾವು ಹೇಳಿದೆವು. ಮತ್ತು, ಅಂತಿಮವಾಗಿ, ನಾವು ಇಂಟರ್ನೆಟ್‌ನಿಂದ 
ಪ್ರಕಟಣೆಗಳನ್ನು ತೆಗೆದುಹಾಕಲು ಗೌರವಯುತವಾಗಿ ನಿರಾಕರಿಸಿದ್ದೇವೆ. ಅವರಿಂದ ಮತ್ತೆ ಯಾವ ಪ್ರತಿಕ್ರಿಯೆಯೂ ನಮಗೆ 


ಬಂದಿಲ್ಲ. 


ಇದೇ ರೀತಿಯ ಚಕ್ರವು ಹಲವಾರು ಇತರ ಏಜೆನ್ಸಿಗಳೊಂದಿಗೆ ಮರುಕಳಿಸಿದೆ. ಪ್ರತಿ ಬಾರಿ, ನಾವು ಸಹಾಯ ಹಸ್ತ ಚಾಚುತ್ತೇವೆ, 
ನಾವು ನಮ್ಮ ಉದ್ದೇಶ ಮತ್ತು ಪ್ರೇರಣೆಗಳನ್ನು ವಿವರಿಸುತ್ತೇವೆ ಮತ್ತು ಅವರ ವಿನಂತಿಗಳನ್ನು ಅನುಸರಿಸಲು ನಯವಾಗಿ 


ನಿರಾಕರಿಸುತ್ತೇವೆ. 


ಜ್ಞಾನವು ಬದಲಾವಣೆಯ ಕೀಲಿಕೈ ಆಗಿದೆ ಮತ್ತು ನಾವು ಶಿಕ್ಷಣದಿಂದ ಮಾತ್ರ ಜ್ಞಾನವನ್ನು ಹೊಂದಬಹುದು. ಶಿಕ್ಷಣ 


ಪ್ರಜಾಪ್ರಭುತ್ವದ ಅಡಿಪಾಯ. ಜನರು ಶಿಕ್ಷಣ ಪಡೆದಾಗ ಮಾತ್ರ ಬದಲಾವಣೆ ಸಾಧ್ಯವಾಗುತ್ತದೆ. 


ನಮ್ಮ ಸರ್ಕಾರವು ಹವಾಮಾನ ಬದಲಾವಣೆಯನ್ನು ನಿಜವೆಂದು ನಂಬದಿದ್ದರೆ, ನಾವು ನಮ್ಮನ್ನು 


[J 


ಸುಶಿಕ್ಷಿತರನ್ನಾಗಿಸಿಕೊಳ್ಳಬೇಕು ಮತ್ತು ಎದ್ದುನಿಂತು ಅದನ್ನು ಏನಾದರೂ ಮಾಡಬೇಕೆಂದು ಒತ್ತಾಯಿಸಬೇಕು. 


ad 


ಬೆಳೆಯುತ್ತಿರುವ ಆರ್ಥಿಕ ಅಸಮಾನತೆಯು ದುರಂತದ ಪ್ರಮಾಣವನ್ನು ತಲುಪಿದೆ ಎಂದು ನಾವು ನಂಬಿದರೆ, ಜನರು ಮಾತ್ರ ಆ 


ಪರಿಸ್ಥಿತಿಯನ್ನು ಬದಲಾಯಿಸಬಹುದು. 


ನಮ್ಮ ಪ್ರಜಾಪ್ರಭುತ್ವ ನಮ್ಮದೇ, ಆದರೆ ನಾವು ಸ್ವಯಂ ಶಿಕ್ಷಣ ಪಡೆದರೆ ಮಾತ್ರ ನಾವು ನಮ್ಮ ಸರ್ಕಾರದ 


ಟ್ರಸ್ಟಿಗಳಾಗಬಹುದು, ಉತ್ತಮ ಪಾಲಕರಾಗಬಹುದು.. 


ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಸ್ಪಷ್ಟವಾಗಿ ಮತ್ತು ನಿರರ್ಗಳವಾಗಿ ಹೇಳುವಂತೆ ಎಲ್ಲಾ ನಾಗರಿಕರು "ಸ್ಥಾನಮಾನ ಮತ್ತು 
ಅವಕಾಶಗಳ ಸಮಾನತೆ" ಹೊಂದಿರಬೇಕು ಎಂದು ನಾವು ನಂಬಿದರೆ, ಅದನ್ನು ಸಾಧಿಸುವ ಮಾರ್ಗಗಳು ಲಭ್ಯವಿಲ್ಲದಿದ್ದರೆ ಅವು 


ಖಾಲಿ ಪದಗಳಷ್ಟೇ. 


ಸಂವಿಧಾನದ 19 ನೇ ವಿಧಿಯಲ್ಲಿ ಖಾತರಿಪಡಿಸಿದಂತೆ ಎಲ್ಲಾ ನಾಗರಿಕರು ತಮ್ಮ ಆಯ್ಕೆಯ ವೃತ್ತಿಯನ್ನು ಅಭ್ಯಾಸ ಮಾಡಲು 
ಶಕ್ತರಾಗಿರಬೇಕು ಎಂಬುದನ್ನು ನಾವು ನಂಬಿದರೆ, ಜನರು ತಮ್ಮ ಆಸಕ್ತಿಯ ವೃತ್ತಿಯ ಬಗ್ಗೆ ತಿಳಿಯುವುದಕ್ಕೆ, ಶಿಕ್ಷಣವನ್ನು 


ಪಡೆಯಲು ಅವಶ್ಯವಿರುವ ಮಾರ್ಗಗಳು ಲಭ್ಯವಿಲ್ಲದಿದ್ದರೆ ಅದು ಸಾಧ್ಯವಾಗುವುದಾದರೂ ಹೇಗೆ? 


ನಾವು "ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ವಿಶ್ವಾಸ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು " ಹೊಂದಬೇಕಾದರೆ, ಆ ಹಕ್ಕುಗಳು 


ಗೋಲ್ಡ್‌ ಅಮೇರಿಕನ್‌ ಎಕ್ಸ್‌ಪ್ರೆಸ್‌ ಕಾರ್ಡ್‌ ಹೊಂದಿದ್ದರೆ ಮಾತ್ರ ಎನ್ನುವ ಷರತ್ತು ಸಂವಿಧಾನದ ಮುನ್ನುಡಿಯಲ್ಲಿ ಎಲ್ಲಿದೆ? 


ಶಾಲಾ ಮಕ್ಕಳು ಗೀತಾಂಜಲಿ 35 ಅನ್ನು ಪಠಿಸುವುದನ್ನು ಎಲ್ಲರೂ ಕೇಳಿದ್ದೀರಿ, "ನನ್ನ ದೇಶವು ಎಚ್ಚರಗೊಳ್ಳಲಿ” ಎಂಬ 


ಟ್ಯಾಗೋರ್‌ ಅವರ ನಿರರ್ಗಳ ಕೂಗು. ಆದರೆ, ಆ ಪದಗಳನ್ನು ಎಚ್ಚರಿಕೆಯಿಂದ ನೋಡಿ. 


ಆ ಕವಿತೆ "ಜ್ಞಾನವು ಉಚಿತ"ವಾಗಿರುವ ಪ್ರಪಂಚದ ಬಗ್ಗೆ. ಇದು "ಪದಗಳು ಸತ್ಯದ ಆಳದಿಂದ ಹೊರಬರುವ" ಬಗ್ಗೆ. ಟ್ಯಾಗೋರ್‌ 


ಅವರು ಜ್ಞಾನದ ಪ್ರವೇಶದ ಬಗ್ಗೆ ಮಾತನಾಡುತ್ತಿದ್ದರು. ಅವರು ಮಾತನಾಡಿದ್ದು "ಮನಸ್ಸನ್ನು ನಿರಂತರವಾಗಿ ವಿಸ್ತರಿಸುವ 


ಆಲೋಚನೆ ಮತ್ತು ಕ್ರಿಯೆಗೆ ಮುನ್ನಡೆಸುವ ದೇಶದ" ಬಗ್ಗೆ. 


ತಪ್ಪು ಮಾಹಿತಿಯು ಇಂಟರ್ನೆಟ್‌ನಿಂದ ಹರಡುವ ಸಾಂಕ್ರಾಮಿಕ ರೋಗ ಎಂದು ನಾವು ನಂಬಿದರೆ, ಉತ್ತಮ ಮಾಹಿತಿಯೇ 
ಚಿಕಿತ್ಸೆ. ಸರ್ಕಾರವು ಪ್ರಸ್ತುತ ಕಾರ್ಪೊರೇಟ್‌ ಜಗತ್ತಿನ ಒಳಗಿನವರ ಸಾಧನವಾಗಿದೆ ಎಂದು ನಾವು ನಂಬಿದರೆ, ನಾವು 
ಮಾಡಬಹುದಾದದ್ದು ನಮ್ಮನ್ನು ನಾವು ಸುಶಿಕ್ಷಿತರನ್ನಾಗಿಸಿಕೊಳ್ಳುವುದು. ಆಗ ಮಾತ್ರ ನಾವು ಅಧಿಕಾರದ ಆಳ್ವಿಕೆಯನ್ನು 


ನಮ್ಮದಾಗಿಸಿಕೊಳ್ಳಬಹುದು. 


ಜ್ಞಾನದ ಸುತ್ತಲಿನ ಗೋಡೆಗಳು ದಬ್ಬಾಳಿಕೆಯ ಸಾಧನಗಳಾಗಿವೆ. ಜ್ಞಾನವನ್ನು ಪಡೆಯುವುದು ಮಾನವ ಹಕ್ಕು. 


ನಾವು ಹೋರಾಡಬೇಕು. ಮಾರ್ಟಿನ್‌ ಲೂಥರ್‌ ಕಿಂಗ್‌ ಹೇಳಿದಂತೆ, "ಬದಲಾವಣೆ ಅನಿವಾರ್ಯತೆಯ ಚಕ್ರಗಳಲ್ಲಿ ಉರುಳುತ್ತಾ 


ಬರುವುದಿಲ್ಲ, ಅದು ನಿರಂತರ ಹೋರಾಟದಿಂದ ಮಾತ್ರ ಬರುತ್ತದೆ.” 


ಮಾಹಿತಿ ಯುಗದಲ್ಲಿ, ಜ್ಞಾನ ಸತ್ಯಾಗ್ರಹವು ನಮ್ಮ ಮತ್ತು ಆ ಬೆಟ್ಟದ ಮೇಲಿನ ಹೊಳೆಯುವ ನಗರದ ನಡುವೆ ನಿಂತಿರುವ ವಕ್ರ 
ಮಾರ್ಗವನ್ನು ಬೆಳಗಿಸಲು ಸಹಾಯ ಮಾಡುತ್ತದೆ. ಪ್ರತಿ ಪೀಳಿಗೆಯೂ ಜಯಿಸಲೇಬೇಕಾದ ವಿಶಿಷ್ಟವಾದ ಸವಾಲುಗಳನ್ನು 
ಎದುರಿಸುತ್ತದೆ. ಜ್ಞಾನ ಸತ್ಯಾಗ್ರಹವು ನಮ್ಮ ಕಾಲದ ಸವಾಲು ಮತ್ತು ಜ್ಞಾನದ ಪ್ರವೇಶವು (Access to Knowledge) 
ಭವಿಷ್ಯದ ಪೀಳಿಗೆಗೆ ನಮ್ಮ ಕರ್ತವ್ಯವಾಗಿದೆ. 

ಜೈ ಜ್ಞಾನ್‌. 


ಜೈ ಹಿಂದ್‌. 


ಧನ್ಯವಾದಗಳು. 


